RNI No. KARBIL/2001/47147 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೮ ಬೆಂಗಳೂರು, ಗುರುವಾರ, ಜನವರಿ ೨೪, ೨೦೧೩ (ಮಾಘ ೪, ಶಕ ವರ್ಷ ೧೯೩೪) ಸಂಚಿಕೆ ೪ 
Volume 148 Bangalore, Thursday, January 24, 2013 (Magha 4, Shaka Varsha 1934) Issue 4 
ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 


ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಸಾರಿಇ 168 ಸ್ವೀರಸ 2012, ಬೆ೦ಗಳೂರು, ದಿನಾಂಕ 17-11-2012 


ಸಾರ್ವಜನಿಕ ಮಾಹಿತಿ ಅರ್ಜಿಗಳ ವಿಲೇವಾರಿಯನ್ನು ಅಧಿನಿಯಮದನ್ವಯ ನಿಗಧಿತ ಅವಧಿಯಲ್ಲಿ ವಿಲೇವಾರಿ ಮಾಡುವುದನ್ನು 
ಪರಿಣಾಮಕಾರಿಯಾಗಿ ಕಾರ್ಯಗತಗೊಳಿಸುವ ಉದ್ದೇಶದಿಂದ ಅಧಿಸೂಚನೆ ಸಂಖ್ಯೆ ಸಾರಿಇ 171 ಸ್ವೀರಸ 201, ದಿನಾಂಕ : 03-09-2011ನ್ನು ಭಾಗಶಃ 
ಬದಲಾವಣೆ ಮಾಡಿ ಈ ಕೆಳಕಂಡಂತೆ ಸಾರಿಗೆ ಸಚಿವಾಲಯದ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಾಗಿ/ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯಾಗಿ ಬದಲಾವಣೆ ಮಾಡಲಾಗಿದೆ. 





























ಸ ರಾಜ್ಯ ಸಾರಿಗೆ ಸಚಿವಾಲಯದ ಸಾರ್ವಜನಿಕ 
ಶಸ ಮಾಹಿತಿ ಅಧಿಕಾರಿಗಳಾಗಿ ನೇಮಕಾತಿ ಮಾಡಲಾದ ಷರಾ 
೦ 
ಸ ಅಧಿಕಾರಿಗಳ ಹೆಸರು, ಹುದ್ದೆ ಇತ್ಯಾದಿ 
1 ಶ್ರೀ ಎಂ. ದೇವರಾಜು, ಶಾಖಾಧಿಕಾರಿ, ಶ್ರೀ ರಾಮಮೂರ್ತಿ, ಶಾಖಾಧಿಕಾರಿ, ಸಾರಿಗೆ-1 ಶಾಖೆ 
ಸಾರಿಗೆ-1 ಶಾಖೆ ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ನೇಮಿಸಿದೆ. 
2 ಶ್ರೀ ಶೇಖರ, ಶಾಖಾಧಿಕಾರಿ, ಶ್ರೀ ಎಂ. ದೇವರಾಜು, ಶಾಖಾಧಿಕಾರಿ ಇವರ 
ಸ್ವೀಕೃತಿ/ಸಮನ್ವಯ ಶಾಖೆ. ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ರಾಜ್ಯ 
ಸಾರ್ವಜನಿಕ ಮಾಹಿತಿ ಅಧಿಕಾರಿಯಾಗಿ ನೇಮಿಸಿದೆ. 
3 ಶ್ರೀ ಕಾಂತವೀರಯ್ಯ, ಹಿರಿಯ ಸಹಾಯಕರು, ಶ್ರೀ ಪ್ರಕಾಶ್‌, ಹಿರಿಯ ಸಹಾಯಕರು, ಸಾರಿಗೆ-2 
ಸಾರಿಗೆ-2 ಶಾಖೆ ಶಾಖೆ, ಇವರ ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ 
ರಾಜ್ಯ ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿಯಾಗಿ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಬೀರೇಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1469 ಸಾರಿಗೆ ಇಲಾಖೆ. 


(೨೩೭) 


೨೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಕಾಇ 56 ಕಾಬಾಸೇ 2012, ಬೆಂಗಳೂರು, ದಿನಾಂಕ 08-11-2012 


ಗುಲ್ಬರ್ಗಾ ವಿಭಾಗದಲ್ಲಿರುವ ಸಿಮೆಂಟ್‌ ಕಾರ್ಪಾನೆಗಳಲ್ಲಿ, ಸಕ್ಕರೆ ಕಾರ್ಲಾನೆಗಳಲ್ಲಿ ಹಾಗೂ ವಿದ್ಯುತ್‌ ಉತ್ಪಾದನಾ ಘಟಕಗಳಲ್ಲಿ 150ಕ್ಕೂ ಹೆಚ್ಚು 
ಅಧಿಕ ಕಾರ್ಯ ಒತ್ತಡ, ಬಾಯ್ದರುಗಳು ಕಾರ್ಯನಿರ್ವಹಿಸುತ್ತಿದ್ದು, ಇವುಗಳ ಉಸ್ತುವಾರಿಗೆ ಹಾಗೂ ಕಾರ್ಪಾನೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕರ 
ಸುರಕ್ಷತೆಯ ದೃಷ್ಟಿಯಿಂದ ಕಾರ್ಯಾನೆಗಳು, ಬಾಯ್ದರುಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾಸ್ಥ್ಯ ಇಲಾಖೆಯ ಬಾಯ್ದರುಗಳ ಸಹಾಯಕ ನಿರ್ದೇಶಕರ 
ವೃಂದದಲ್ಲಿ ಕೆಲಸ ಮಾಡುತ್ತಿರುವ ಒಬ್ಬ ಹಿರಿಯ ಅನುಭವಿ ಅಧಿಕಾರಿಯನ್ನು ನಿಯೋಜಿಸಲು ಗುಲ್ಬರ್ಗಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸಾರ್ವಜನಿಕ 
ಹಿತದೃಷ್ಟಿಯಿಂದ ವಿನಂತಿಸಿದ ಹಿನ್ನೆಲೆಯಲ್ಲಿ ಮಾನ್ಯ ಕಾರ್ಮಿಕ ಸಚಿವರು ವಿಷಯವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ 
ಬಾಯ್ದರುಗಳ ಸಹಾಯಕ ನಿರ್ದೇಶಕರುಗಳ ಪೈಕಿ ಹಿರಿಯ ಅಧಿಕಾರಿಯಾದ ಹಾಗೂ ಹಾಲಿ ಬಾಯ್ದರುಗಳ ನಿರ್ದೇಶಕರು, ಮೈಸೂರು ವಿಭಾಗ, ಮೈಸೂರು 
ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಎಂ. ಹೆಚ್‌. ಚಿಕ್ಕಮುನಿಯಪ್ಪ, ಇವರನ್ನು ಗುಲ್ಬರ್ಗಾ ವಿಭಾಗಕ್ಕೆ ಬಾಯ್ದರುಗಳ ವರ್ಗಾಯಿಸಲು ನೀಡಿರುವ 
ಸಲಹೆಯನ್ನು ಮಾನ್ಯ ಮುಖ್ಯ ಮಂತ್ರಿಗಳು ಒಪ್ಪಿರುವ ಹಿನ್ನೆಲೆಯಲ್ಲಿ ಕಾರ್ಮಿಕರ ಸುರಕ್ಷತೆಯ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಈ 
ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಈ ಕೆಳಗೆ ಕಾಣಿಸಿದ ಅಧಿಕಾರಿಗಳನ್ನು ಅವರ ಹೆಸರಿನ ಮುಂದೆ ಸೂಚಿಸಲಾದ ಸ್ಥಳಕ್ಕೆ 
ವರ್ಗಾಯಿಸಿ ನೇಮಿಸಲಾಗಿದೆ : 











ಕಮ ಅಧಿಕಾರಿಗಳ ಹೆಸರು ಮತ್ತು ಹಾಲಿ ಕೆಲಸ 
ಸ್‌ 
ಸಂಖ್ಯೆ ಮಾಡುತ್ತಿರುವ ಹುದ್ದೆ ವರ್ಗಾವಣೆ ಮಾಡಲಾದ ಸ್ಥಳ ಮತ್ತು ಹುದ್ದೆ 
1 ಶ್ರೀ ಎಂ. ಹೆಚ್‌. ಚಿಕ್ಕಮುನಿಯಪ್ಪ, ಬಾಯ್ಲರುಗಳ ಸಹಾಯಕ ನಿರ್ದೇಶಕರು, ಗುಲ್ಬರ್ಗಾ ವಿಭಾಗ, 
ಬಾಯ್ಲರುಗಳ ಸಹಾಯಕ ನಿರ್ದೇಶಕರು, ಗುಲ್ಬರ್ಗಾ (ಶ್ರೀ ಎಸ್‌. ಆರ್‌. ಶ್ರೀನಿವಾಸ್‌ ಇವರ ಜಾಗಕ್ಕೆ) 
ಮೈಸೂರು ವಿಭಾಗ, ಮೈಸೂರು 
2 ಶ್ರೀ ಎಸ್‌. ಆರ್‌. ಶ್ರೀನಿವಾಸ್‌, ಬಾಯ್ಲರುಗಳ ಸಹಾಯಕ ನಿರ್ದೇಶಕರು, ಮೈಸೂರು ವಿಭಾಗ, 
ಬಾಯ್ಲರುಗಳ ಸಹಾಯಕ ನಿರ್ದೇಶಕರು, ಮೈಸೂರು (ಶ್ರೀ ಎಂ. ಹೆಚ್‌. ಚಿಕ್ಕಮುನಿಯಪ್ಪ ಇವರ ಜಾಗಕ್ಕೆ. 














ಗುಲ್ಬರ್ಗಾ ವಿಭಾಗ, ಗುಲ್ಬರ್ಗಾ. 





ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ಶಿವರಾಮ ಗೌಡ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
P.R. 1470 ಕಾರ್ಮಿಕ ಇಲಾಖೆ (ಕಾರ್ಪಾನೆ ಮತ್ತು ಬಾಯ್ದರುಗಳು) 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪ ವಿಭಾಗ-1, ಚಿಕ್ಕಮಗಳೂರು ಜಿಲ್ಲೆ 
ಪ್ರಕಟಣೆ 
ಸಂಖ್ಯೆ : ಅಸಿಎಿ/ಎಫ್‌/09/2012, ದಿನಾಂಕ 08/19ನೇ ನವೆಂಬರ್‌, 2012 


ಅರ್ಜಿದಾರರು :- ಪ್ರತಿವಾದಿಗಳು :- 

1) ಶ್ರೀಮತಿ ಎಂ. ಕೆ. ಶ್ರೀಮತಿ ಕೋಂ ಲೇಟ್‌ ಧರ್ಣೇಶ್‌ -ವಿ- ಹೆಚ್‌ ಸಿ. ಡಿಸೋಜಾ ಬಿನ್‌ ಎಂ. ಡಿ. ಡಿಸೋಜಾ, 
2) ಕು॥ ಮೊಯಿನಾ ಬಿನ್‌ ಲೇಟ್‌ ಧರ್ಣೇಶ್‌ ಅವಲಗಿರಿ ಎಸ್ಟೇಟ್‌, ಬಸರೀಕಟ್ಟೆ, ಕೊಪ್ಪ ತಾಲ್ಲೂಕು, 
3) ಕು॥ ಮೇಘ ಬಿನ್‌ ಲೇಟ್‌ ಧರ್ಣೇಶ್‌ ಚಿಕ್ಕಮಗಳೂರು ಜಿಲ್ಲೆ. 


4) ದೇವೇಗೌಡ ಬಿನ್‌ ದಾಸೇಗೌಡ 
5) ಶ್ರೀಮತಿ ಗೌರಮ್ಮ ಕೋಂ ದೇವೇಗೌಡ 
ವಾಸ : ಕಟ್ಟೆಗದ್ದೆ ವಿಲೇಜ್‌, ಹೇರೂರು ಅಂಚೆ, ಕೊಪ್ಪ 
ತಾಲ್ಲೂಕು, ಚಿಕ್ಕಮಗಳೂರು ಜಿಲ್ಲೆ 
ಅರ್ಜಿದಾರರಾದ ಶ್ರೀಮತಿ ಎಂ. ಕೆ. ಶ್ರೀಮತಿ ಕೋಂ ಲೇಟ್‌ ಧರ್ಣೇಶ್‌ ಇವರು ಧರ್ಣೇಶ್‌ ರವರು ದಿನಾಂಕ : 22-03-2012ರಂದು 
ಪ್ರತಿವಾದಿಯ ಆದೇಶದ ಮೇರೆಗೆ ಪ್ರತಿವಾದಿಯ ತೋಟದಲ್ಲಿ ಮರಗಸಿ ಕಾರ್ಯವನ್ನು ನಿರ್ವಹಿಸುತ್ತಿರುವಾಗ ಆಕಸ್ಮಿಕವಾಗಿ ಮರದಿ೦ದ ಬಿದ್ದು ತೀವ್ರ 
ತರವಾದ ಪೆಟ್ಟಿಗೆ ತುತ್ತಾಗಿ ಮೃತಪಟ್ಟಿರುವ ಬಗ್ಗೆ ಪರಿಹಾರ ಕೋರಿ ಅರ್ಜಿಯನ್ನು ಈ ನ್ಯಾಯಾಲಯದಲ್ಲಿ ಸಲ್ಲಿಸಿ, ತಾವು ಮೃತರ ಅವಲಂಬಿತರೆಂದು ತಿಳಿಸಿ 
ಪರಿಹಾರವನ್ನು ಕೋರಿರುತ್ತಾರೆ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೩೯ 





ಆದ್ದರಿಂದ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ಈ ಬಗ್ಗೆ ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ 
ಹಾಗೂ ಅರ್ಜಿದಾರರಲ್ಲದೆ ತಾವೇನಾದರೂ ಮೃತರ ನಿಜವಾದ ಅವಲಂಬಿತರು ಎಂದು ಹೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ 
ರಾಜ್ಯಪತ್ರದಲ್ಲಿ ಪ್ರಕಟವಾದ 30 ದಿನಗಳೊಳಗಾಗಿ ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ನಿಗಧಿಪಡಿಸಿದ ಅವಧಿಯಲ್ಲಿ 
ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಬಾರದೆ ಇದ್ದಲ್ಲಿ ಅರ್ಜಿದಾರರನ್ನು ಹೊರತುಪಡಿಸಿ ಮೃತನ ಅವಲಂಭಿತರು "ಯಾರೂ ಇಲ್ಲ” 
ಎಂದು ಪರಿಗಣಿಸಿ ಮೇಲ್ಕಂಡ ಅರ್ಜಿದಾರರ ಕ್ಷೇಮ್‌ ಅರ್ಜಿಯ ಬಗ್ಗೆ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು. 
ಕಾರ್ಮಿಕ ಅಧಿಕಾರಿ ಹಾಗೂ 


೧.೧. 1471 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಪ ವಿಭಾಗ-1, ಚಿಕ್ಕಮಗಳೂರು. 


ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಹೊನ್ನಾವರ ವಿಭಾಗ, ಹೊನ್ನಾವರ ರವರ ನ್ಯಾಯಾಲಯದಲ್ಲಿ 
ಕಳ್ಳಸಾಗಾಣಿಕೆ ವಾಹನದ ಕುರಿತು ಪ್ರಕಟಣೆ 

ಕ್ರಮ ಸಂಖ್ಯೆ : ಸಿತ/ಎಫ್‌ಐಆರ್‌-6/ಗಸ್ತು ಅರ/ಮಂಕಿ/2010-11, ಹೊನ್ನಾವರ, ದಿನಾಂಕ 06ನೇ ಸೆಪ್ಟೆಂಬರ್‌, 2012 

ದಿನಾಂಕ : 02-01-2011ರಂದು ಬೆಳಗಿನ 8-00 ಘಂಟೆ ಸಮಯಕ್ಕೆ ಮಂಕಿ ವಲಯದ ಕಛೇರಿ ಎದುರುಗಡೆ ರಾಷ್ಟೀಯ ಹೆದ್ದಾರಿಯಲ್ಲಿ 
ಓಮಿನಿ ವಾಹನ ನೋಂದಣಿ ಸಂಖ್ಯೆ : Kಸ-04/M-3820ರಲ್ಲಿ ಅಕ್ರಮವಾಗಿ ನಂದಿ ಜಾತಿಯ ನಾಟುಗಳನ್ನು ತುಂಬಿಕೊಂಡು ಕಳ್ಳಸಾಗಾಣಿಕೆಯಲ್ಲಿ 
ಸಾಗಾಟಪಡಿಸುತ್ತಿದ್ದಾಗ ವಲಯ ಅರಣ್ಯಾಧಿಕಾರಿ, ಮಂಕಿ ರವರು ಅಟಕಾಯಿಸಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 3/2010-11, ದಿನಾಂಕ: 02-01- 
2011ರಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಟನ್‌ 24(e), 71a ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 1969ರ ನಿಯಮ 144, 145, 165ರ 
ಉಲ್ಲಂಘನೆ ಮೇರೆಗೆ ಗುನ್ನೆ ಪ್ರಕರಣ ದಾಖಲಿಸಿ ವಾಹನ ಸಂಖ್ಯೆ : Kಸಿ-04/M-3820ನ್ನು ಅರಣ್ಯ ಉತ್ಪನ್ನ ಸಮೇತ ಜಪ್ತಪಡಿಸಿ ಪಂಚನಾಮೆಯಿಂದ 
ಅಮಾನತ್ತುಪಡಿಸಿಕೊಂಡು ಅರಣ್ಯ ಕಾಯ್ದೆ 1963ರ ನಿಯಮ 71(ಎ) ಯಿಂದ (ಜಿ) ಅನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಈ ಕೆಳಗೆ 
ಸಹಿ ಮಾಡಿರುವ ಅಧಿಕಾರಿಗಳ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. ಈ ರೀತಿ ವಶಪಡಿಸಿಕೊಂಡಿರುವ ವಾಹನದ ನೋಂದಾಯಿತ ಮಾಲೀಕತ್ವದ ವಿವರಗಳ 
ಕುರಿತಾಗಿ ದಿನಾಂಕ : 24-05-2011 ರಿಂದ ಇಲ್ಲಿಯವರೆಗೆ ಸಾರಿಗೆ ಪ್ರಾಧಿಕಾರದಲ್ಲಿ ಪತ್ರ ವ್ಯವಹರಿಸಲಾಗಿ, ಈವರೆಗೂ ವಾಹನ ಮಾಲೀಕತ್ವದ ವಿವರಗಳು 
ಈ ಕಛೇರಿಗೆ ಸ್ವೀಕೃತವಾಗಿರುವುದಿಲ್ಲ. ಅಲ್ಲದೇ, ಸದರ ವಾಹನ ತನ್ನದೆಂದು ಈವರೆಗೂ ಯಾರೂ ಈ ನ್ಯಾಯಾಲಯದಲ್ಲಿ ಕೋರಿಕೆ ಸಲ್ಲಿಸಿರುವುದಿಲ್ಲ. 

ಆದ್ದರಿಂದ, ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71(ಎ) ರಿಂದ (ಜಿ) 1 ಮತ್ತು 2ನೇ ತಿದ್ದುಪಡಿ ಪ್ರಕಾರ ಅರಣ್ಯ ಅಪರಾಧ ಪ್ರಕರಣದಲ್ಲಿ 
ಭಾಗಿಯಾಗಿರುವ ವಾಹನ ಸಂಖ್ಯೆ : KA-04M-3820 ನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವ ಬಗ್ಗೆ ಸದರ ವಾಹನದ 
ಹಕ್ಕುಳ್ಳವರು ಮೂಲ ಆರ್‌.ಸಿ. ಹಾಗೂ ಟ್ಯಾಕ್ಸ್‌ ಕಾರ್ಡನೊಂದಿಗೆ 15 (ಹದಿನೈದು) ದಿನಗಳ ಒಳಗೆ ಖುದ್ದಾಗಿ ವಕೀಲರ ಮೂಲಕ ಈ ನ್ಯಾಯಾಲಯಕ್ಕೆ 
ಹಾಜರಾಗಿ ಹೇಳಿಕೆಯನ್ನು ಕೊಡತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಈ ಅಪರಾಧಕ್ಕೆ ಸಂಬಂಧಿಸಿ ಯಾರದೇ ಆಕ್ಷೇಪಣೆ ಇರುವುದಿಲ್ಲ ಅಂತ ಪರಿಗಣಿಸಿ ಸದರ 
ವಾಹನವನ್ನು ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶ ಹೊರಡಿಸಲಾಗುವುದು. 

ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 

P.R. 1472 ಹೊನ್ನಾವರ ವಿಭಾಗ, ಹೊನ್ನಾವರ 


ಅಧಿಕಾರಯುತ ಅಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷ ಣಾಧಿಕಾರಿ, ಹೊನ್ನಾವರ ವಿಭಾಗ, ಹೊನ್ನಾವರ ರವರ ನ್ಯಾಯಾಲಯದಲ್ಲಿ 
ಕಳ್ಳಸಾಗಾಣಿಕೆ ವಾಹನದ ಕುರಿತು ಪ್ರಕಟಣೆ 
ಕಮ ಸಂಖ್ಯೆ : ಸಿ3/ಎಫ್‌ಐಆರ್‌-2/ವಅಅ ಮಂಕಿ/2005-06, ಹೊನ್ನಾವರ, ದಿನಾಂಕ 10ನೇ ಸೆಪ್ಟೆಂಬರ್‌, 2012 


ದಿನಾಂಕ : 21-02-2006ರಂದು ರಾತ್ರಿ ಸಮಯಕ್ಕೆ ಮಂಕಿ ವಲಯದ ಬೊಮ್ಮಾರ ರಸ್ತೆಯಿಂದ ಓಮಿನಿ ವಾಹನ ನೋಂದಣಿ 
ಸಂಖ್ಯೆ : %-20/3653 ಹಾಗೂ ದ್ವಿಚಕ್ರ ವಾಹನ ಉಮಹಾ ಓಸ-31/£-293 ರಲ್ಲಿ ಅಕ್ರಮವಾಗಿ ಸಾಗ ಜಾತಿಯ ನಾಟುಗಳನ್ನು ತುಂಬಿಕೊಂಡು 
ಕಳ್ಳಸಾಗಾಣಿಕೆಯಲ್ಲಿ ಸಾಗಾಟಪಡಿಸುತ್ತಿದ್ದಾಗ, ವಲಯ ಅರಣ್ಯಾಧಿಕಾರಿ, ಮಂಕಿ ರವರು ಅಟಕಾಯಿಸಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ : 2/2005-06, 
ದಿನಾಂಕ : 21-02-2006ರಂತೆ ಕರ್ನಾಟಕ ಅರಣ್ಯ ಕಾಯ್ದೆ 1963ರ ಸೆಕ್ಷನ್‌ 246), 62, 7೩ ಮತ್ತು ಕರ್ನಾಟಕ ಅರಣ್ಯ ಅಧಿನಿಯಮ 
1969ರ ನಿಯಮ 144ರ ಉಲ್ಲಂಘನೆ ಮೇರೆಗೆ ಗುನ್ನೆ ಪ್ರಕರಣ ದಾಖಲಿಸಿ ವಾಹನ ಸಂಖ್ಯೆ : (ಸಿ-20/3653 ಹಾಗೂ ದ್ವಿಚಕ್ರ ವಾಹನ ಯಮಹಾ 
KA-31/-293ನ್ನು ಅರಣ್ಯ ಉತ್ಪನ್ನ ಸಮೇತ ಜಪ್ತಪಡಿಸಿ ಪಂಚನಾಮೆಯಿ೦ದ ಅಮಾನತ್ತುಪಡಿಸಿಕೊ೦ಡು ಅರಣ್ಯ ಕಾಯ್ದೆ 1963ರ ನಿಯಮ 71ಎ) ಯಿಂದ 
(ಜಿ) ಅನ್ವಯ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವ ಬಗ್ಗೆ ಈ ಕೆಳಗೆ ಸಹಿ ಮಾಡಿರುವ ಅಧಿಕಾರಿಗಳ ಸಮಕ್ಷಮ ಹಾಜರುಪಡಿಸಿರುತ್ತಾರೆ. 
ಈ ರೀತಿ ವಶಪಡಿಸಿಕೊಂಡಿರುವ ಓಮಿನಿ ವಾಹನ ನೋಂದಣಿ ಸಂಖ್ಯೆ: (%-20/3653ರ ನೋಂದಾಯಿತ ಮಾಲೀಕತ್ವದ ವಿವರಗಳ ಕುರಿತಾಗಿ ದಿನಾಂಕ : 
21-02-2006 ರಿಂದ ಇಲ್ಲಿಯವರೆಗೆ ಸಾರಿಗೆ ಪ್ರಾಧಿಕಾರದಲ್ಲಿ ಪತ್ರ ವ್ಯವಹರಿಸಲಾಗಿ, ಈವರೆಗೂ ವಾಹನ ಮಾಲೀಕತ್ವದ ವಿವರಗಳು ಈ ಕಛೇರಿಗೆ 
ಸ್ವೀಕೃತವಾಗಿರುವುದಿಲ್ಲ. ಅಲ್ಲದೇ, ಸದರ ವಾಹನ ತನ್ನದೆಂದು ಈವರೆಗೂ ಯಾರೂ ಈ ನ್ಯಾಯಾಲಯದಲ್ಲಿ ಕೋರಿಕೆ ಸಲ್ಲಿಸಿರುವುದಿಲ್ಲ. 

ಆದ್ದರಿಂದ, ಕರ್ನಾಟಕ ಅರಣ್ಯ ಕಾಯ್ದೆ 1963 ಕಲಂ 71ಎ) ರಿಂದ (ಜಿ) 1 ಮತ್ತು 2ನೇ ತಿದ್ದುಪಡಿ ಪ್ರಕಾರ ಅರಣ್ಯ ಅಪರಾಧ ಪ್ರಕರಣದಲ್ಲಿ 
ಭಾಗಿಯಾಗಿರುವ ವಾಹನ ಸಂಖ್ಯೆ : KA-20/3653ನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದು ಎನ್ನುವ ಬಗ್ಗೆ ಸದರ ವಾಹನದ ಹಕ್ಕುಳ್ಳವರು 
ಮೂಲ ಆರ್‌.ಸಿ. ಹಾಗೂ ಟ್ಯಾಕ್ಸ್‌ ಕಾರ್ಡನೊಂದಿಗೆ 15 (ಹದಿನೈದು) ದಿನಗಳ ಒಳಗೆ ಖುದ್ದಾಗಿ ವಕೀಲರ ಮೂಲಕ ಈ ನ್ಯಾಯಾಲಯಕ್ಕೆ ಹಾಜರಾಗಿ 
ಹೇಳಿಕೆಯನ್ನು ಕೊಡತಕ್ಕದ್ದು. ಇದಕ್ಕೆ ತಪ್ಪಿದಲ್ಲಿ ಈ ಅಪರಾಧಕ್ಕೆ ಸಂಬಂಧಿಸಿ ಯಾರದೇ ಆಕ್ಷೇಪಣೆ ಇರುವುದಿಲ್ಲ ಅಂತ ಪರಿಗಣಿಸಿ ಸದರ ವಾಹನವನ್ನು 
ಸರ್ಕಾರದ ಪರ ಮುಟ್ಟುಗೋಲು ಹಾಕಿಕೊಳ್ಳಲು ಆದೇಶ ಹೊರಡಿಸಲಾಗುವುದು. 


ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
P.R. 1473 ಹೊನ್ನಾವರ ವಿಭಾಗ, ಹೊನ್ನಾವರ 


೨೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ. ಶಿವಮೊಗ್ಗರವರ ಕಛೇರಿ, ನಡವಳಿಗಳು 
ವಿಷಯ : ಸಮಾಪನೆಯಲ್ಲಿರುವ ಶ್ರೀರಂಗನಾಥ ತೆಂಗಿನ ನಾರಿನ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ, 


ನಿ. ಹಾರೋಬೆನವಳ್ಳಿ ಶಿವಮೊಗ್ಗ ತಾಲ್ಲೂಕು ಇದರ ನೊಂದಣಿ ಕ್ರಮಾಂಕ ರದ್ದುಪಡಿಸುವ ಬಗ್ಗೆ. 


ಉಲ್ಲೇಖ : ) ಈ ಕಛೇರಿಯ ಆದೇಶ ಸಂ. ಡಿಆರ್‌ಎಸ್‌/ಕಾನೂನು-3/ಡಿಎಲ್‌ಎಸ್‌/ 78/1998-99 
ದಿನಾಂಕ : 25-03-1999 


2) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ರವರ ಪತ್ರ ಸಂಖ್ಯೆ : 


ಈ $ 
ಸನಿಶಿ24/ಸಮಾಪನೆ/ಸಿಆರ್‌/2012-13 ದಿನಾಂಕ : 07-09-2012 

ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ಶ್ರೀ ರಂಗನಾಥ ತೆಂಗಿನ ನಾರಿನ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘ, ನಿ. ಹಾರೋಬೆನವಳ್ಳಿ ಶಿವಮೊಗ್ಗ 
ತಾಲ್ಲೂಕು ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಆದೇಶ ಸಂ. ಎಆರ್‌ಎಸ್‌-17302/1990-91 ದಿನಾಂಕ 
: 20-08-1990ರಂದು ನೊಂದಣಿಯಾಗಿರುತ್ತದೆ. ಸಂಘದ ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು 
ನೊಂದಣಿಯಾದ ನಂತರ ಸಂಘದ ಉಪನಿಯಮಗಳ ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ 
ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಶಿಫಾರಸಿನ ಮೇರೆಗೆ ಉಲ್ಲೇಖ (1ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, 
ಸಮಾಪನಾಧಿಕಾರಿಯಾಗಿ ಸಹಕಾರ ಸಂಘಗಳ ನಿರೀಕ್ಷಕರು ಶಿವಮೊಗ್ಗ ಇವರನ್ನು ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ದಿನಾಂಕ: 14-08-1999 
ರಂದು ಪ್ರಭಾರ ಪಡೆದು ಸಮಾಪನಾ ಕಾರ್ಯಕ್ಕೆಗೊಂಡಿರುತ್ತಾರೆ. ಸಮಾಪನಾಧಿಕಾರಿಗು ದಿನಾಂಕ : 04-08-2012 ರಂದು ನಡೆದ ಸಮಾಪನಾಧಿಕಾರಿಯ 
ಅಂತಿಮ ಸಭೆಯಲ್ಲಿ ಸಂಘದ ಆಸ್ಥಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, 
ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರಿಗೆ ಸಲ್ಲಿಸಿರುತ್ತಾರೆ. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, 
ಶಿವಮೊಗ್ಗ ರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನೊಂದಣಿ ರದ್ದುಪಡಿಸಲು ಶಿಫಾರಸ್ಸು ಮಾಡಿ ಉಲ್ಲೇಖ (2)ರ ಪತ್ರದೊಂದಿಗೆ ಪ್ರಸ್ತಾವನೆಯನ್ನು 
ಸಲ್ಲಿಸಿರುತ್ತಾರೆ. 

ದಿನಾಂಕ : 31-03-2012 ಕೈ ಇದ್ದಂತೆ ಆಸ್ತಿ-ಜವಾಬ್ದಾರಿ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ : 31-08-2012ಕ್ಕೆ ಇದ್ದಂತೆ ಆಸ್ತಿ 
ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 04-08-2012ರಂದು ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ 
ಸಹಕಾರ ಸಂಘದ ಆಸ್ತಿ-ಇಜವಾಬ್ದಾರಿಗಳು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 04-08-2012ರಂದು ಸಮಾಪನಾಧಿಕಾರಿಯ ಅಂತಿಮ ಸಭೆಯ 
ನಿರ್ಣಯವನ್ನು ಅಂಗೀಕರಿಸಿ ಸಹಕಾರ ಸಂಘದ ಆಸ್ಮಿ-ಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ 
ಸದಸ್ಯರಿಗಾಗಲಿ, ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಹಕಾರ ಸಂಘದ ನೊಂದಣಿ ಕ್ರಮಾಂಕವನ್ನು 
ರದ್ದುಪಡಿಸುವುದು ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ : ಡಿಆರ್‌ಎಸ್‌/ಕಾನೂನು-3/ಡಿಎಲ್‌ಎಸ್‌/78/1998-99/1070, ದಿನಾಂಕ : 30-09-2012 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959. ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011. 
ದಿನಾಂಕ : 17-02-2011ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅಶೋಕ. ವೆಂ. ಮೊರಬ. ಸಹಕಾರ ಸಂಘಗಳ ಉಪನಿಬಂಧಕರು, 
ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ ಆದ ನಾನು ಸಮಾಪನೆಯಲ್ಲಿರುವ ಶ್ರೀ ರಂಗನಾಥ ತೆಂಗಿನ ನಾರಿನ ಉತ್ಪನ್ನ ಮತು ಮಾರಾಟ ಸಹಕಾರ ಸಂಘ, ನಿ. 
ಹಾರೋಬೆನವಳ್ಳಿ ಶಿವಮೊಗ್ಗ ತಾಲ್ಲೂಕು ಈ ಸಹಕಾರ ಸಂಘದ ನೊಂದಣಿ ಸಂ : ಎಆರ್‌ಎಸ್‌-17302/1990-91 ದಿನಾಂಕ : 20-08-1990ನ್ನು 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. 


ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 30-09-2012 ರಂದು ನೀಡಲಾಗಿದೆ. 


ಅಶೋಕ ವೆಂ. ಮೊರಬ 
ಸಹಕಾರ ಸಂಘಗಳ ಉಪ-ನಿಬಂಧಕರು, 


೧.೧. 1475 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗರವರ ಕಛೇರಿ, ನಡವಳಿಗಳು 
ವಿಷಯ : ಸಮಾಪನೆಯಲ್ಲಿರುವ ಮಾಜಿ ಸೈನಿಕರ ಗ್ರಾಹಕರ ಸಹಕಾರ ಸಂಘ, ನಿ ಶಿವಮೊಗ್ಗ ಇದರ ನೊಂದಣಿ ಕ್ರಮಾಂಕ ರದ್ದುಪಡಿಸುವ 
ಉಲೇಖ : 1) ಈ ಕಛೇರಿಯ ಆದೇಶ ಸಂ. ಡಿಆರ್‌ಎಸ್‌/ಸಮಾಪನೆ/ಡಿಎಲ್‌ಎಸ್‌/ಒಟಿಎಸ್‌/ 33/1997-98 ದಿನಾಂಕ : 25-03-1998 


2) ಈ ಕಛೇರಿಯ ಆದೇಶ ಸಂ. ಡಿಆರ್‌ಎಸ್‌/ಡಿಎಲ್‌ಎಸ್‌/ಒಟಿಎಸ್‌/ 83/1997-98 ದಿನಾ೦ಕ : 13-12-2006 
3) ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಶಿವಮೊಗ್ಗ ರವರ ಪತ್ರ ಸಂಖ್ಯೆ : ಸನಿಶಿ 24/ಸಮಾಪನೆ/ಸಿಆರ್‌/2012- 
13 ದಿನಾಂಕ : 07-09-2012 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೪೧ 





ಪ್ರಸ್ತಾವನೆ :- 

ಸಮಾಪನೆಯಲ್ಲಿರುವ ಮಾಜಿ ಸೈನಿಕರ ಗ್ರಾಹಕರ ಸಹಕಾರ ಸಂಘ ನಿ, ಶಿವಮೊಗ್ಗ. ಈ ಸಹಕಾರ ಸಂಘವು ಸಹಕಾರ ಸಂಘಗಳ ಸಹಾಯಕ 
ನಿಬಂಧಕರು, ಶಿವಮೊಗ್ಗರವರ ಆದೇಶ ಸಂ. ಎಆರ್‌ಎಸ್‌-15405/1987-88 ದಿನಾ೦ಕ : 15-07-1987ರಂದು ನೊಂದಣಿಯಾಗಿರುತ್ತದೆ. ಸಂಘದ 
ಕಾರ್ಯವ್ಯಾಪ್ತಿಯು ತಾಲ್ಲೂಕಿಗಿಂತ ಕಡಿಮೆ ವ್ಯಾಪ್ತಿಗೆ ಸೀಮಿತವಾಗಿರುತ್ತದೆ. ಸಹಕಾರ ಸಂಘವು ನೊಂದಣಿಯಾದ ನಂತರ ಸಂಘದ ಉಪನಿಯಮಗಳ 
ಉದ್ದೇಶಗಳಿಗನುಗುಣವಾಗಿ ಕಾರ್ಯನಿರ್ವಹಿಸದೇ ಸ್ಥಗಿತಗೊಂಡ ಕಾರಣ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರ ಶಿಫಾರಸ್ಸಿನ 
ಮೇರೆಗೆ ಉಲ್ಲೇಖ (1ರ ಈ ಕಛೇರಿಯ ಆದೇಶದಲ್ಲಿ ಈ ಸಂಘವನ್ನು ಸಮಾಪನೆಗೊಳಿಸಿ, ಸಮಾಪನಾಧಿಕಾರಿಯಾಗಿ ಸಹಕಾರ ಸಂಘಗಳ ನಿರೀಕ್ಷಕರು 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ಶಿವಮೊಗ್ಗ ಇವರನ್ನು ನೇಮಿಸಲಾಗಿತ್ತು. ಸಮಾಪನಾಧಿಕಾರಿಗಳು ದಿನಾಂಕ : 24-03-2000 ರಂದು 
ಪ್ರಭಾರ ಪಡೆದು ಸಮಾಪನಾ ಕಾರ್ಯಕ್ಕೆಗೊಂಡಿರುತ್ತಾರೆ. ಸಮಾಪನಾಧಿಕಾರಿಗಳು ದಿನಾಂಕ: 27-08-2012 ರಂದು ನಡೆದ ಸಮಾಪನಾಧಿಕಾರಿಯ ಅಂತಿಮ 
ಸಭೆಯಲ್ಲಿ ಸಂಘದ ಆಸ್ತಿ-ಜವಾಬ್ದಾರಿಯನ್ನು ಆದ್ಯತಾ ಪಟ್ಟ ಅನುಸಾರ ವಿಲೇವಾರಿ ಮಾಡಿ ಆಸ್ಥ್ತಿ-ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ಮತ್ತು ಸಂಘದ 
ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸಲು ತೀರ್ಮಾನಿಸಿ, ಪ್ರಸ್ತಾವನೆಯನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗರವರಿಗೆ ಸಲ್ಲಿಸಿರುತ್ತಾರೆ. 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ರವರು ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ನೊಂದಣಿ ರದ್ದುಪಡಿಸಲು ಶಿಫಾರಸ್ಸು ಮಾಡಿ 
ಉಲ್ಲೇಖ (3)ರ ಪತ್ರದೊಂದಿಗೆ ಪ್ರಸ್ತಾವನೆಯನ್ನು ಸಲ್ಲಿಸಿರುತ್ತಾರೆ. 

ದಿನಾಂಕ : 31-03-2012ಕ್ಕೆ ಇದ್ದಂತೆ ಆಸ್ತಿ-ಜವಾಬ್ದಾರಿ ವಿಲೇವಾರಿ ಮಾಡಿರುತ್ತಾರೆ. ಮತ್ತು ದಿನಾಂಕ : 27-08-2012ಕ್ಕೆ ಇದ್ದಂತೆ ಆಸ್ತಿ- 
ಜವಾಬ್ದಾರಿಯನ್ನು ಶೂನ್ಯಗೊಳಿಸಿರುತ್ತಾರೆ. ದಿನಾಂಕ : 27-08-2012ರಂದು ಸಮಾಪನಾಧಿಕಾರಿಯ ಅಂತಿಮ ಸಭೆಯ ನಿರ್ಣಯವನ್ನು ಅಂಗೀಕರಿಸಿ 
ಸಹಕಾರ ಸಂಘದ ಆಸ್ತಿ-ಇಜವಾಬ್ದಾರಿಗಳು ಶೂನ್ಯಗೊಳಿಸಿರುವ ಮೇರೆಗೆ ಸಂಘವನ್ನು ಮುಂದುವರೆಸುವುದರಿಂದ ಸಂಘದ ಸದಸ್ಯರಿಗಾಗಲಿ, 
ಸಾರ್ವಜನಿಕರಿಗಾಗಲಿ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ಮನಗಂಡು ಈ ಸಹಕಾರ ಸಂಘದ ನೊಂದಣಿ ಕ್ರಮಾಂಕವನ್ನು ರದ್ದುಪಡಿಸುವುದು 
ಸೂಕ್ತವೆಂದು ಪರಿಗಣಿಸಿ, ಈ ಕೆಳಕಂಡ ಆದೇಶ ಹೊರಡಿಸಲಾಗಿದೆ. 


ಆದೇಶ ಸಂಖ್ಯೆ : ಡಿಆರ್‌ಎಸ್‌/ಸಮಾಪನೆ/ಡಿಎಲ್‌ಎಸ್‌/ಒಟಿಎಸ್‌/33/1997-98/1072, ದಿನಾಂಕ : 30-09-2012 


ಕರ್ನಾಟಕ ಸಹಕಾರ ಸಂಘಗಳ ಕಾಯಿದೆ 1959. ಕಲಂ 75 ರನ್ವಯ ಹಾಗೂ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ 139 ಸಿಎಲ್‌ಎಂ 2011 
ದಿನಾಂಕ : 17-02-2011ರನ್ವಯ ದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ, ಅಶೋಕ. ವೆಂ. ಮೊರಬ. ಸಹಕಾರ ಸಂಘಗಳ ಉಪನಿಬಂಧಕರು, ಶಿವಮೊಗ್ಗ 
ಜಿಲ್ಲೆ. ಶಿವಮೊಗ್ಗ ಆದ ನಾನು ಸಮಾಪನೆಯಲ್ಲಿರುವ ಮಾಜಿ ಸೈನಿಕರ ಗ್ರಾಹಕರ ಸಹಕಾರ ಸಂಘ, ನಿ. ಶಿವಮೊಗ್ಗ ಈ ಸಹಕಾರ ಸಂಘದ ನೊಂದಣಿ ಸಂ : 
ಎಆರ್‌ಎಸ್‌-15405/1987-88 ದಿನಾಂಕ : 15-07-1987ನ್ನು ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಆದೇಶ ಹೊರಡಿಸಿರುತ್ತೇನೆ. 

ಈ ಆದೇಶದ ದಿನಾಂಕದಿಂದ ಸಂಘವು ಸಂಪೂರ್ಣವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ವಿಸರ್ಜಿತವಾಗಿದೆ ಎಂದು ಪರಿಗಣಿಸತಕ್ಕದ್ದು. ಈ 
ಸಹಕಾರ ಸಂಘಕ್ಕೆ ಸಂಬಂಧಿಸಿದ ದಾಖಲಾತಿಗಳನ್ನು ಕರ್ನಾಟಕ ಸಹಕಾರ ಸಂಘಗಳ ನಿಯಮಗಳು 1960ರ ನಿಯಮ 33 ರನ್ವಯ 3 ವರ್ಷಗಳ ಕಾಲ 
ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಕಾಯ್ದಿರಿಸತಕ್ಕದ್ದು. 

ಈ ಆದೇಶವನ್ನು ನನ್ನ ಸಹಿ ಮತ್ತು ಕಛೇರಿ ಮೊಹರಿನೊಂದಿಗೆ ದಿನಾಂಕ : 30-09-2012 ರಂದು ನೀಡಲಾಗಿದೆ. 


ಅಶೋಕ ವೆಂ. ಮೊರಬ 
ಸಹಕಾರ ಸಂಘಗಳ ಉಪ-ನಿಬಂಧಕರು, 
P.R. 1476 ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಇಂಧನ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಇಎನ್‌ 127 ಸಮನ್ಹಯ 2012, ಬೆಂಗಳೂರು, ದಿನಾಂಕ : 7-11-12. 


ಶ್ರೀ ಕೆ.ಎನ್‌. ರಮೇಶ್‌, ವ್ಯವಸ್ಥಾಪಕ ನಿರ್ದೇಶಕರು, ಪವರ್‌ ಕಂಪನಿ ಆಫ್‌ ಕರ್ನಾಟಕ ಲಿಮಿಟೆಡ್‌, ಬೆಂಗಳೂರು ಅವರನ್ನು ಇಂಧನ 
ಇಲಾಖೆಯ ಅಧೀನದಲ್ಲಿ ಬರುವ ಈ ಕೆಳಕಾಣಿಸಿದ ನಿಗಮ ಮತ್ತು ಕಂಪನಿಗಳ ನಿರ್ದೇಶಕರ ಮಂಡಳಿಯ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ :- 














ಕ್ರಮ 
ನ್‌ ಕಂಪನಿ/ನಿಗಮದ ಹೆಸರು ನಿಗಮ/ಕಂಪನಿಯ ಆರ್ಟಿಕಲ್‌ ಸಂಖ್ಯೆ 
ಸಂಖ್ಯೆ § 
1. ಬೆಂಗಳೂರು ವಿದ್ಯುತ್‌ ಸರಬರಾಜು ಕಂಪನಿ ನಿಯಮಿತ, | ಮೆಮೊರ್ಯಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು 
ಬೆಂಗಳೂರು (ಶ್ರೀ ಎಸ್‌. ಸುಮಂತ್‌ ಇವರ ಸ್ಥಾನದಲ್ಲಿ) ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 74(ಎ) 
2; ಹುಬ್ಬಳ್ಳಿ ವಿದ್ಯುತ್‌ ಸರಬರಾಜು ಕಂಪನಿ, ಹುಬ್ಬಳ್ಳಿ, (ಶ್ರೀ ಎಸ್‌. | ಮೆಮೊರ್ಯಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು 
ಸುಮಂತ್‌ ಇವರ ಸ್ಥಾನದಲ್ಲಿ) ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 74(ಎ) 
2 ಗುಲ್ಬರ್ಗ ವಿದ್ಯುತ್‌ ಸರಬರಾಜು ಕಂಪನಿ, ಗುಲ್ಬರ್ಗಾ (ಪ್ರಸ್ತುತ ಖಾಲಿ | ಮೆಮೊರ್ಕಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು 
ಇದೆ) ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 74(ಎ) 

















೨೪೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 








ಕಂಪನಿ/ನಿಗಮದ ಹೆಸರು ನಿಗಮ/ಕಂಪನಿಯ ಆರ್ಟಿಕಲ್‌ ಸಂಖ್ಯೆ 





4. ಚಾಮುಂಡೇಶ್ವರಿ ವಿದ್ಯುತ್‌ ಸರಬರಾಜು ನಿಗಮ ನಿಯಮಿತ, | ಮೆಮೊರ್ಕಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು 
ಮೈಸೂರು (ಪ್ರಸ್ತುತ ಖಾಲಿ ಇದೆ) ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 72(ಎ) 





5. ಕರ್ನಾಟಕ ನಮೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಗಮ | ಮೆಮೊರ್ಯಾಂಡಂ ಆಫ್‌ ಅಸೋಸಿಯೇಷನ್‌ ಮತ್ತು 
ನಿಯಮಿತ, ಬೆ೦ಗಳೂರು (ಶ್ರೀ ಎಸ್‌. ಸುಮಂತ್‌ ಇವರ ಸ್ಥಾನದಲ್ಲಿ) | ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ ಆರ್ಟಿಕಲ್‌ 51(ಎ) 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 








೧.೧, 1479 ಕೌಸಲ್ಯಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಇಂಧನ ಇಲಾಖೆ. 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಉಪ ವಿಭಾಗ-1, ಬಳ್ಳಾರಿ 
ಪ್ರಕಟಣೆ 
ಸಂ : ಕಾಅಬ-1/ಕಾನಪ/ಸಿಆರ್‌-153/2012/1047, ದಿನಾಂಕ : 3-11-2012. 
ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀ ಗುರಪ್ಪ ತಂದೆ ವೆಂಕಟಮುಡು, ವಿರುದ್ಧ | ಓ ಸಿ.ಹೆಚ್‌. ಜಗನ್‌ ಮೋಹನ್‌ ರೆಡ್ಡಿ ತಂದೆ ಸಿ.ಹೆಜ್‌. ಹಚ್ಚಯ್ಯ 
ವಯಸ್ಸು : 75 ವರ್ಷ, (ಮೃತನ ತಂದೆ) ವಯಸ್ಸು 50, ಮಾಲೀಕರು, ಮೆ॥ ಭಾಗ್ಯೋಧಯ 
2. ಶ್ರೀಮತಿ ಲಕ್ಷ್ಮಮ್ಮ ಗಂಡ ಗುರಪ್ಪ, ಸ್ಟೋನ್‌ ಕ್ರಶರ್‌, ವಿಜಯ ನಗರ ಕಾಲೋನಿ ರಾಮನಗರ, 1ನೇ ಕ್ರಾಸ್‌ 
ವಯಸ್ಸು 60 ವರ್ಷ (ಮೃತನ ತಾಯಿ) ಎದುರುಗಡೆ, ಹವಾಂಬಾವಿ ಬಳ್ಳಾರಿ. 
ವಾಸ : 3ನೇ ರಸ್ತೆ ಜಿ.ಆರ್‌. ಪಂಚಾನಾಳ್‌, 2. ವಿ. ಜಗದೀಶ್‌ ತಂದೆ ಗೋವರ್ಧನ್‌ ರಾವ್‌, 
ಅನಂತಪುರ್‌ ಆಂಧ್ರ ಪ್ರದೇಶ, ಹಾಲಿ ವಾಸ ವಯಸ್ಸು 36, ಮಾಲೀಕರು, ಮೆ॥ ಭಾಗ್ಯೋಧಯ ಸ್ಟೋನ್‌ ಕ್ರಶರ್‌, 
ಮುಸ್ತಗಟ್ಟ ಗ್ರಾಮ ಬಳ್ಳಾರಿ ತಾಲ್ಲೂಕು ವಾಸ : ವಿದ್ಯಾನಗರ, 2ನೇ ಕ್ರಾಸ್‌, ॥ ನಂ. 5, ಬಳ್ಳಾರಿ. 
ಮತ್ತು ಜಿಲ್ಲೆ. 3. ಟಿ. ನಾಗೇಂದ್ರ ತಂದೆ ಸೂರ್ಯನಾರಾಯಣ, 
ವಯಸ್ಸು 38 ವರ್ಷ, ಸೂಪರ್‌ವೈಸರ್‌, ಮೆ ಭಾಗ್ಯೋಧಯ 
ಸ್ಟೋನ್‌ ಕ್ರಶರ್‌, ವಾಸ : ಬಾದನಹಟ್ಟಿ ರಸ್ತೆ ಕುರುಗೋಡು ಗ್ರಾಮ 
ಬಳ್ಳಾರಿ ಜಿಲ್ಲೆ. 

















ಈ ಮೇಲೆ ತಿಳಿಸಿದ (1 ರಿಂದ 2) ಅರ್ಜಿದಾರರು ಮೃತನ ವಾರಸುದಾರರಾಗಿದ್ದು, ಮೃತ ಬಂಗಾರಪ್ಪ ಮೆ॥ ಭಾಗೋಧಯ ಸ್ಟೋನ್‌ ಕ್ರಶರ್‌, 
ಹಮಾಲಿಯಾಗಿ ಕೆಲಸ ಮಾಡುತ್ತಿದ್ದರೆಂದು ದಿನಾಂಕ : 23-4-2012 ರಂದು ತೀವ್ರ ಗಾಯಗಳಿಗೀಡಾಗಿ ಮೃತಪಟ್ಟಿದ್ದಾನೆಂದು ತಿಳಿಸಿ ತಾವು ಮೃತನ 
ವಾರಸುದಾರರು ಹಾಗೂ ಅವಲಂಭಿತರೆಂದು ನಷ್ಟ ಪರಿಹಾರ ಕೋರಿ ದಾವಾ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಸಾರ್ವಜನಿಕರಿಗೂ ಹಾಗೂ ಸಂಬಂಧೀಕರಿಗೂ ತಿಳಿಯಪಡಿಸುವುದೇನೆಂದರೆ ಮೃತನ ವಾರಸುದಾರರು, ಅವಲಂಭಿತರು 
ಎಂದು ಪರಿಗಣಿಸಬೇಕೆಂದು ಬೇರೆ ಯಾರಾದರೂ ಕೋರುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ಹೊರ ಮುದ್ರಣಾಲಯ, 
ಬೆಂಗಳೂರು ಹಾಗೂ ಈ ನ್ಯಾಯಾಲಯದ ನಾಮಫಲಕದಲ್ಲಿ ಪ್ರಕಟಿಸಿದ 30 ದಿನಗಳೊಳಗೆ ತಮ್ಮ ಆಕ್ಷೇಪಣೇಗಳೇನಾದರೂ ಇದ್ದಲ್ಲಿ ತಿಳಿಸತಕ್ಕದ್ದು, ಅವಧಿ 
ಮೀರಿ ಬಂದ ಅರ್ಜಿಗಳನ್ನು ಮಾನ್ಯ ಮಾಡಲಾಗುವುದಿಲ್ಲ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ 
P.R. 1467 ನಷ್ಟ ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪ ವಿಭಾಗ-1, ಬಳ್ಳಾರಿ. 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 
ಅಧಿಸೂಚನೆ 
ಸಂ: ಕಾನಪ/ಡಬ್ಬ್ಯೂಸಿಎ/ಸಿಆರ್‌-40/2012, ದಿನಾಂಕ : 9-11-2012. 
ಕೋರ್ಟ್‌ ಸಮ್ಮನ್ಸ್‌ 

















ಅರ್ಜಿದಾರರು ಪ್ರತಿವಾದಿಗಳು 
1. ಸುಬ್ರಮಣಿ ಬಿನ್‌ ಬುಡ್ಡಣ್ಣ 1. ಪ್ರೇಮ್‌ ಕುಮಾರ್‌ ಬಿನ್‌ ಧನಪಾಲಪ್ಪ ಮನೆ ನಂ. 41 ನರ್ಸ್‌ 
2. ಶ್ರೀಮತಿ ಮಲ್ಲಿಕಮ್ಮ ಕೋಂ ಸುಬ್ರಮಣಿ, ಇಬ್ಬರ ಕ್ವಾಟ್ರಸ್‌ 9, ಶರಾವತಿ ನಗರ, ಶಿವಮೊಗ್ಗ. 
ವಾಸ : ಈಸೂರು, ಶಿಕಾರಿಪುರ ತಾ: 2. ಶ್ರೀರಾಮ್‌ ಜನರಲ್‌ ಇನ್ನೂರೆನ್ಸ್‌ ಕಂ.ಲಿ, ನಂ. 8 2ನೇ ಮಹಡಿ, 
ಮೊನಾರ್ಕ್‌ ಛೇಂಬರ್‌ ಇನ್‌ ಫ್ವಾಂಟ್ರಿ ರಸ್ತೆ ಬೆಂಗಳೂರು 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೪೩ 





ಅರ್ಜಿದಾರರು ದಿ : ಕುಮಾರ್‌ ಇವರು ಪ್ರತಿವಾದಿಗಳಲ್ಲಿ ಕೆಲಸಗಾರರಾಗಿದ್ದು ಕೆಲಸದಲ್ಲಿ ನಿರತವಾಗಿದ್ದಾಗ ದಿನಾಂಕ : 6-8-2012 ರಂದು 
ಸಂಭವಿಸಿದ ಅಪಘಾತದಲ್ಲಿ ಮೃತರಾದರೆಂದು ಹೇಳಿ ಆಶ್ರಿತಳಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ 
ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೇ ಬೇರೆ ಯಾರಾದರೂ ಅರ್ಜಿದಾರರಾಗಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದಲ್ಲಿ ಮತ್ತು ಈ ಅರ್ಜಿಗೆ ಸಂಬಂಧಿಸಿದಂತೆ ಇನ್ನಿತರೇ ಯಾವುದೇ ರೀತಿಯ ತಕರಾರು ಇದ್ದಲ್ಲಿ ಈ ಅಧಿಸೂಚನೆ ಸರ್ಕಾರಿ ರಾಜ್ಯ ಪತ್ರದಲ್ಲಿ 
ಪ್ರಕಟಣೆಯಾದಾಗಿನಿ೦ದ 30 ದಿನಗಳೊಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಲೇಮ್‌ ಅರ್ಜಿ/ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸಲಾಗುವುದು ಎಂದು ತಿಳಿಸಲಾಗಿದೆ. 


ಎಂ.ಪಿ. ವಿಶ್ವನಾಥ್‌, 
P.R. 1499 ಕಾರ್ಮಿಕ ಪರಿಹಾರ ಆಯುಕ್ತರು, 
ಕಾರ್ಮಿಕ ಪರಿಹಾರ ಆಯುಕರವರ 
ನಾಯಾಲಯ, ಶಿವಮೊಗ್ಗ, 
ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರ ನ್ಯಾಯಾಲಯ, ಹಾಸನ ಉಪ ವಿಭಾಗ, ಹಾಸನ 
ಪ್ರಕಟಣೆ 
ಸಂ : ಕಾನಪ: ಎಫ್‌: ಎಸ್‌ಆರ್‌ 29/2012, ದಿನಾಂಕ : 6-12-2012. 








ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀ ಮಂಜೇಗೌಡ ಬಿನ್‌ ದಿ. ವೆಂಕಟೇಗೌಡ, ಮತ್ತು ಇತರರು 1... ರಂಗಸ್ವಾಮಿ ಬಿನ್‌ ತಿಮ್ಮೇಗೌಡ ಕಾರೇಕೆರೆ ಗ್ರಾಮ, 
ಹಾಸನ ತಾಲ್ಲೂಕು, ಹಾಸನ ಜಿಲ್ಲೆ ಶಾಂತಿಗ್ರಾಮ ಹೋಬಳಿ, ಹಾಸನ ತಾಲ್ಲೂಕು, ಹಾಸನ 
ಜಿಲ್ಲೆ 


2. ವ್ಯವಸ್ಥಾಪಕರು. ಟಾಟಾ ಎ.ಐ.ಜಿ. ಜನರಲ್‌ ಇನ್ಸುರೆನ್ಸ್‌ 
ಕಂ. ಲಿ, 2ನೇ ಮಹಡಿ, ಜೆ.ಪಿ. ಮತ್ತು ದೇವಿ 
ಜ೦ಬೂಕೇಶ್ವರ ಆರ್ಕೇಡ್‌, ನಂ. 69, ಮಿಲ್ಲರ್‌ ರಸ್ತೆ, 
ಬೆಂಗಳೂರು-560 052. 














ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಲಕ್ಷೇಗೌಡರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ : 30-8-2012ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, 
೧.೧. 1554 ಹಾಸನ ಉಪವಿಭಾಗ, ಹಾಸನ. 


LAW, JUSTICE AND HUMAN RIGHTS SECRETARIAT 
NOTIFICATION 
No. LAW 70 KLM 2011, Bangalore, Dated : 23-11-2012. 


In exercise of the powers conferred by clause 2(1)(j) and clause 7(1)(f) of the Schedule to the National Law School 
of India Act 1986 (Karnataka Act No. 22 of 1986), the Government of Karnataka are pleased to nominate Justice Shri. Shivraj V. Patil, 
Retired Supreme Court Judge, as Member of the General Council and Executive Council of National Law School of India University, 
Bangalore, for a period of 3 years with immediate effect. 


P.R. 1520 By Order and in the name of the Governor of Karnataka 
K.N. PHANEENDRA 
Principal Secretary to Government 


Department of Law, Justice and Human Rights. 


೨೪೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





DIRECTORATE OF ECONOMICS AND STATISTICS, BANGALORE-1 
Consumer Price Index Numbers for Industrial Workers 


No. DES 38 PWX 2012, dated 4-9-2012 



















































































State : Karnataka Base : 1887-88=100 Month : June 2012 
ಹ್‌ Bell Bhad Davan | Dan Gul Hari Has Man Man Rai Tum 
ary ravathi gere deli | barga har san dya galore | chur kur 
1 2 3 4 1 6 7 8 9 10 11 12 
FOOD: 
(a) Cereals & Products 762 692 822 729 | 685 743 624 727 619 840 611 
b) Pulses & Products 587 692 698 740 647 634 659 693 637 702 628 
(c) Oil& Fats 368 415 394 383 510 410 382 446 276 486 424 
d) Meat, Fish & Eggs 810 878 898 856 959 830 764 869 650 1016 826 
6) Milk & Products 655 534 693 645 567 686 546 658 615 617 518 
f) Condiments & Spices 444 518 837 884 383 522 552 583 511 573 537 
0) Vegetables & Fruits 753 742 772 895 708 746 796 706 705 617 919 
h) Other Food 493 797 650 650 583 502 619 568 493 528 519 
FOOD GROUP INDEX 651 677 744 714 632 646 621 690 574 714 609 
Il. Pan, Supari, Tobacco & Intoxicants 545 794 714 533 542 646 692 591 431 559 716 
Ill. | Fuel & Light 462 460 593 643 566 547 538 625 437 660 410 
iV. | Housing 100 100 100 100 100 100 100 100 100 100 100 
v. | Clothing Bedding & Footwear 284 508 387 396 375 357 521 639 309 648 234 
VI. | Miscellaneous : 
a) Medical Care 663 914 498 457 359 287 531 552 353 442 262 
b) Education, Recreation & 603 649 933 317 675 670 603 546 773 789 809 
Amusement 
c) Transport & 692 676 657 526 667 696 603 578 762 494 639 
Communication 
d) Personal Care & effects 376 430 481 378 524 384 407 448 443 382 374 
(©) Others 439 474 595 571 433 391 401 598 349 582 360 
Miscellaneous Group 507 573 619 446 523 449 486 542 530 529 459 
GENERAL INDEX 519 562 602 559 511 507 532 589 486 602 442 
To convert to Base 1960 Multiply by 7.39 9.19 8.27 ಜೆ 8.26 8.56 9.25 7.92 9.31 ಜ್‌ - 
Linking Factor. 















































JOINT DIRECTOR, 
P.R. 1516 Directorate of Economics & Statistics 
Government of Karnataka, Bangalore. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ 


೨೪೫ 





DIRECTORATE OF ECONOMICS AND STATISTICS, BANGALORE-1 


Consumer Price Index Numbers for Industrial Workers 


State : Karnataka 


No. DES 38 PWX 2012, dated 25-9-2012 


Base : 1887-88=100 


Month : July 2012 





























































































































Bell Bhad Davan Dan Gul Hari Has Man Man Rai Tum 
Group/Sub-Group 
ary ravathi gere deli | barga har san dya galore | chur kur 
1 2 3 4 5 6 7 8 9 10 11 12 
FOOD: 
(a) Cereals & Products 776 | 727 848 765 | 709 774 | 638 | 755 634 851 611 
0) Pulses & Products 600 729 746 734 | 691 660 | 686 | 709 635 752 690 
c) Oil& Fats 368 415 397 384 | 488 414 | 394 | 446 279 489 447 
d) Meat, Fish & Eggs 833 | 904 895 869 | 965 829 | 780 | 870 655 1016 | 859 
e) Milk & Products 658 534 693 674 | 567 686 | 546 | 658 615 627 518 
f Condiments & Spices 453 | 536 836 867 | 424 529 |551 | 579 509 611 588 
9) Vegetables & Fruits 797 | 708 807 886 | 666 675 | 835 | 722 673 617 880 
೧) Other Food 501 806 639 653 | 611 512 | 6206 | 573 490 558 541 
ಲ FOOD GROUP INDEX 665 693 758 726 | 647 656 | 684 | 704 576 730 622 
ನ Pan, Supari, Tobacco & 1೧10708೧15 549 794 729 533 542 673 692 602 431 587 716 
wv. | Fuel & Light 466 | 460 593 644 | 566 | 547 | 538 | 625 434 660 | 410 
'/. | Housing 100 100 100 100 | 100 100 100 100 100 100 100 
VI. | Clothing Bedding & Footwear 285 | 525 394 396 | 380 369 | 527 | 639 309 649 234 
Miscellaneous : 
(a) Medical Care 669 | 914 498 457 | 359 287 | 531 552 353 442 262 
b) Education, Recreation & | 603 | 649 933 317 | 675 670 |605 | 546 773 789 809 
Amusement 
c) Transport & 692 | 676 656 526 | 667 692 | 603 | 752 762 494 709 
Communication 
d) Personal Care & effects 37 |430 482 370 | 524 414 | 413 |448 443 383 383 
e) Others 450 | 474 597 571 |433 406 |409 | 509 349 582 368 
Miscellaneous Group 512 | 573 620 445 | 523 461 | 489 | 552 530 530 472 
GENERAL INDEX 528 | 572 611 565 | 519 515 |540 | 598 487 612 450 
To convert to Base 1960 Multiply by | 7.39 | 9.19 8.27 2 8.26 | 8.56 | 9.25 | 7.92 9.31 ಸ | 
Linking Factor. 
JOINT DIRECTOR, 
P.R. 1517 Directorate of Economics & Statistics 


Government of Karnataka, Bangalore. 





೨೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





DIRECTORATE OF ECONOMICS AND STATISTICS, BANGALORE-1 
Consumer Price Index Numbers for Industrial Workers 


No. DES 38 PWX 2012, dated 30-10-2012 


























































































































State : Karnataka Base : 1887-88=100 Month : August 2012 
Bell Bhad Davan | Dan Gul Hari Has Man Man Rai Tum 
Group/Sub-Group 
ary ravathi gere deli | barga har san dya galore | chur kur 
1 2 3 4 ಸ 6 ಗ 8 9 10 11 12 
FOOD: 
(a) Cereals & Products 771 768 870 807 710 773 676 785 644 820 626 
(0) Pulses & Products 656 788 820 743 757 737 700 739 657 759 749 
(c) Oil& Fats 379 416 420 384 498 414 429 464 268 496 486 
(d) Meat, Fish & Eggs 871 898 898 869 965 843 814 871 687 1032 859 
(e) Milk & Products 670 535 696 681 567 686 546 658 615 627 518 
(f Condiments & Spices 488 533 825 864 395 513 557 598 496 639 568 
(9) Vegetables & Fruits 691 624 734 849 666 639 794 625 659 701 879 
(೧) Other Food 540 824 670 659 621 544 634 590 512 566 561 
FOOD GROUP INDEX 671 707 772 738 653 664 652 716 588 729 636 
I Pan, Supari, Tobacco & Intoxicants 565 787 727 540 570 683 692 650 434 587 716 
ಕ Fuel & Light 504 483 593 644 566 547 538 625 434 660 410 
ಆ Housing 100 100 100 100 100 100 100 100 100 100 100 
K Clothing Bedding & Footwear 283 525 393 396 380 372 533 639 309 649 234 
Miscellaneous : 
(a) Medical Care 669 914 500 457 359 287 531 552 356 446 262 
(0) Education, Recreation & 596 649 944 319 675 786 605 546 780 1118 809 
Amusement 
(c) Transport & 692 676 655 526 667 691 603 752 762 494 709 
Communication 
(d) Personal Care & effects 377 439 509 371 524 416 413 470 439 400 400 
(e) Others 449 474 597 583 433 410 428 607 349 582 370 
Miscellaneous Group 511 575 631 448 523 489 493 560 530 586 477 
GENERAL INDEX 534 580 620° 572 523 525 551 608 494 620 457 
To convert to Base 1960 Multiply by | 7.39 9.19 8.27 - 8.26 8.56 9.25 7.92 9.31 - ಆ 
Linking Factor. 
JOINT DIRECTOR, 
P.R. 1518 Directorate of Economics & Statistics 


Government of Karnataka, Bangalore. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೪೭ 





DIRECTORATE OF ECONOMICS AND STATISTICS, BANGALORE-1 
Consumer Price Index Numbers for Industrial Workers 


No. DES 38 PWX 2012, dated 15-11-2012 


















































State : Karnataka Base : 1887-88=100 Month : Sept. 2012 
Group/Sub-Group Bell Bhad Davan | Dan Gul Hari Has Man Man Rai Tum 
ary ravathi gere deli | barga har san dya galore | chur kur 
1 2 3 4 ಡಿ 6 7 8 9 10 11 12 
FOOD: 
(a) Cereals & Products 789 813 880 830 730 763 709 806 654 847 628 
(0) Pulses & Products 657 791 823 775 755 742 700 794 701 740 762 
(c) Oil& Fats 374 416 423 384 508 420 461 483 269 500 486 
(6) Meat, Fish & Eggs 892 883 898 830 951 856 842 875 720 1047 859 
(e) Milk & Products 673 535 696 684 567 686 546 658 615 627 518 
(f Condiments & Spices 499 539 848 864 393 516 569 597 493 646 583 
(g) Vegetables & Fruits 579 590 720 781 590 615 667 637 581 677 851 
(೧) Other Food 568 821 673 681 621 546 634 607 523 570 563 
FOOD GROUP INDEX 672 717 778 742 653 662 660 732 597 739 636 
i. | Pan, Supari, Tobacco & Intoxicants 572 787 781 536 | 571 752 692 650 447 587 716 
il. | Fuel & Light 511 483 593 644 566 562 538 625 434 660 449 
iv. | Housing 100 100 100 100 100 100 100 100 100 100 100 
V. | Clothing Bedding & Footwear 287 528 396 396 380 380 533 639 309 652 234 





VI. | Miscellaneous : 











(a) Medical Care 669 914 500 457 | 359 309 531 552 357 456 262 

(0) Education, Recreation & 607 651 951 320 | 675 888 605 546 780 1118 | 809 
Amusement 

(c) Transport & 692 676 655 526 | 667 691 603 752 762 494 709 


Communication 

















(d) Personal Care & effects 378 438 559 379 | 524 420 413 470 439 402 400 

(6) Others 449 474 597 586 | 447 423 467 607 349 583 370 
Miscellaneous Group 513 576 649 450 527 522 500 560 530 587 477 
GENERAL INDEX 536 586 628 574 | 524 534 557 617 500 626 460 
To convert to Base 1960 Multiply by | 7.39 9.19 8.27 - 8.26 8.56 9.25 7.92 9.31 - - 












































Linking Factor. 





JOINT DIRECTOR, 
P.R. 1519 Directorate of Economics & Statistics 
Government of Karnataka, Bangalore. 





೨೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





OFFICE OF THE ASST. COMMISSIONER OF COMMERCIAL TAXES, 
LOCAL VAT OFFICE-040, BANGALORE 
Nofified Authority Under Rule 6(i) of the CST (Karnataka) Rules 1957 
NOTIFICATION 
No. ACCT/LVO-040/09-10, Dated : 28-11-2012. 


By Virtue of the provisions of Rule 12 (2) of the CST (Registration & Turnover) Rules 1957 and Rule 6(6) and 6(i) of the CST 
(Karnataka) Rules 1957, it is hereby notified for general information that the declaration in Form-F described below are declared to be 
obsolete and Invalid. 






































Sl. Number (including Name and Registration The Date of Whether Remarks 
No. code No.) of address of the Certification | address of issue of Lost/ 
declaration Forms dealer to whom No. of the the dealer | Form bythe Stolen 
Lost Destroyed or declaration dealer under to whom dealer destroy 
stolen Forms/is/are CST Act, the Ed 
issued by the 1956 declaration 
department with is/ are sent 
date of F form 
issue 
1 2 3 4 5 6 7 8 
1 ‘F’ Form SI. No. 03H M/s Cisco System TIN M/s Cisco 28-11-2006 Lost Stock received 
381121 to 03H 381132 (India) Pvt. Ltd, 29430073253 System from 1-4-2005 
in Original & Duplicate DivyaShree India Pvt. to 31-3-2006 
Chambers ‘B’ Ltd, D.C. total amount of 
wing No. 11, ‘0’ House ‘5’ Rs. 
shaugnessey Chunnawala 16,06,40,551 
Road, off Langford Estate, 
road, Bangalore- Anderi 
560027 krupa road, 
Anderi 
(east), 
Mumbai- 
400059 
PR. 1525 S.G. GOWDRU 


Asst. Commissioner of Commercial Taxes, 
Lacal VAT Office-040, LVO-IV, Bangalore. 


ಕಾರ್ಮಿಕ ಅಧಿಕಾರಿಗಳು ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಕೊಪ್ಪಳ ಜಿಲ್ಲೆ, ಕೊಪ್ಪಳ. 
ಪ್ರಕಟಣೆ 
ಪ್ರಕರಣ ಸಂ : ಕಾಅಕೊ:ಕಾನಪ : ಮರಣ ಪ್ರಕರಣ-85/2012, ದಿನಾಂಕ : 4-12-2012. 





ಅರ್ಜಿದಾರರು ಪ್ರತಿವಾದಿಗಳು 





1... ಫಕ್ರಮ್ಮ ಗಂಡ ಲೇಟ್‌ ಮೊಹಮದ್‌ ರಫೀ 1, 
2. ಕುಮಾರಿ ಮರ್ಧಾನ್‌ಬೀ ತಂದೆ ಲೇಟ್‌ ಮೊಹಮದ್‌ ರಫೀ 
ಕು : ಮೌಲಾ ತಂದೆ ಲೇಟ್‌ ಮರ್ಧಾನ್‌ಬೀ ತಂದೆ 
ಮೊಹಮದ್‌ ರಫೀ 2 
4. ಕುಮಾರಿ ಫರೀದಾಬೇಗಂ ತಂದೆ ಬಾಷುಸಾಬ್‌ 
ರಮಾಜಾನ್‌ಬೀ ಗ೦ಡ ಬಾಷುಸಾಬ್‌ 
6, ಬಾಷುಸಾಬ್‌ ತಂದೆ ಮರ್ಧಾನ್‌ ಸಾಬ್‌ 
ಎಲ್ಲಾ ಅರ್ಜಿದಾರರ ವಾಸ : ಶಿವಪುರ, ತಾ:ಜಿ : ಕೊಪ್ಪಳ 


ವೈ. ರವೀಂದ್ರ ರಾವ್‌ ತಂದೆ ವೈ.ವಿ. ಮೊಹನ್‌ ರಾವ್‌ 
ಟ್ರಾಕ್ಟರ್‌ ಮತ್ತು ಟ್ರಾಲಿ ಮಾಲೀಕರು, ಕೆಎ-37/ಟಿ-7392 
ಮತ್ತು ಕೆಎ-37/4137 ವಾಸ : ಶಿವಪುರ ತಾ:ಜಿ: ಕೊಪ್ಪಳ 
ದಿ ಡಿವಿಜನಲ್‌ ಮ್ಯಾನೇಜರ್‌, 

ಮೆ॥ ಯುನೈಟೆಡ್‌ ಇಂಡಿಯಾ ಇನ್ಸೂರೆನ್ಸ್‌ ಕಂ.ಲಿ. 
ಹೊಸಪೇಟೆ. 














ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೪೯ 





ಸಾರ್ವಜನಿಕರಿಗೆ ಮತ್ತು ಸಂಬಂಧ ಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಮೃತ ರಫೀ ತಂದೆ ಬಾಷುಸಾಬ್‌ ಎಂಬುವವರು 
ಪ್ರತಿವಾದಿಯವರಲ್ಲಿ ಕೆಲಸ ನಿರ್ವಹಿಸುತ್ತಿರುವಾಗ, ದಿನಾಂಕ : 28-7-2012 (ಪಿ.ಎಂ. ರಿಪೋರ್ಟ್‌ನಂತೆ) ರಂದು ಕೆಲಸದಿಂದುಂಟಾದ ಅಪಘಾತದಿಂದ 
ಮೃತ ಹೊಂದಿರುತ್ತಾರೆ ಎಂದು ವಿವರಿಸುತ್ತಾ ಕಾರ್ಮಿಕ ನಷ್ಟ ಪರಿಹಾರ ಕಾಯ್ದೆ 1923 ರ ಅಡಿಯಲ್ಲಿ ಪರಿಹಾರ ಧನ ಕೋರಿ ಅವಲಂಬಿತ 
ವಾರಸುದಾರರೆಂದು ಹೇಳಿಕೊಂಡು ಮೃತ : ರಫೀ ತಂದೆ ಬಾಷುಸಾಬ್‌ ಇವರ ವಾರಸದಾರರಾದ 1 ಫಕ್ರಮ್ಮ 2) ಮರ್ದಾನ್‌ಬೀ, 3) ಮೌಲಾ, 
4) ಫರೀದಾಬೇಗಂ, 5) ರಮಜಾನ್‌ಬೀ ಮತ್ತು 6) ಬಾಷುಸಾಬ್‌ ಎಲ್ಲಾ ಅರ್ಜಿದಾರರ ವಿಳಾಸ : ಶಿವಪುರ ತಾ:ಜಿ: ಕೊಪ್ಪಳ ಎಂಬುವವರು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದಕಾರಣ ಈ ಬಗ್ಗೆ ಆಕ್ಷೇಪಣೆ ಇದ್ದಲ್ಲಿ ತಾವೇನಾದರೂ ಅಥವಾ ತಾವೂ ಸಹ ಮೃತ ಹೊಂದಿದವರ ನಿಜವಾದ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂಥವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದ ಸೂಚನಾಫಲಕದಲ್ಲಿ ಪ್ರದರ್ಶಿಸಿದ ಅಥವಾ ಕರ್ನಾಟಕ 
ರಾಜ್ಯ ಪತ್ರದಲ್ಲಿ ಪ್ರಕಟಣೆಗೊಂಡ ಅಥವಾ ಸ್ಥಳೀಯ ದಿನ ಪತ್ರಿಕೆಯಲ್ಲಿ ಪ್ರಕಟಣೆಗೊಂಡ 30 ದಿನಗಳೊಳಗಾಗಿ ಆಕ್ಷೇಪಣೆ ಅಥವಾ ಅರ್ಜಿ ಸಲ್ಲಿಸಬಹುದಾಗಿದೆ 
ಎಂದು ಮತ್ತು ಸದರಿ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆ ಅಥವಾ ಅರ್ಜಿ ಬಾರದಿದ್ದಲ್ಲಿ ಸದರಿ ಅವಧಿ ಮುಗಿದ ನಂತರ ಮೇಲ್ಮಾಣಿಸಿದ ಅರ್ಜಿದಾರರ 
ಅರ್ಜಿಯನ್ನು ಮುಂದಿನ ವಿಚಾರಣೆಗಾಗಿ ತೆಗೆದುಕೊಳ್ಳಲಾಗುವುದೆಂದು ಈ ಪ್ರಕಟಣೆ ಮೂಲಕ ತಿಳಿಯಪಡಿಸಲಾಗಿದೆ. 


ಕೆ 
P.R. 1552 ಕಾರ್ಮಿಕ ನ 


ತ 
[2 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ 
ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ) ರವರ ಕಛೇರಿ, ಬೃಹತ್‌ ಕಾಮಗಾರಿ ವಿಭಾಗ, 
ಬೃಹತ್‌ ಕಾಮಗಾರಿ ವಿಭಾಗ, ಚಿತ್ರದುರ್ಗ 
ಪ್ರಕಟಣೆ 
ಕ್ರಮಾಂಕ ಕಾನಿಇಂ/ಸಇಂ(ವಿ)/ಬೃಕಾವಿ/ಚಿ-12-13/1208-10, ದಿನಾಂಕ: 17-11-2012. 
ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮವು ವಿದ್ಯುತ್‌ ಸರಬರಾಜು ಕಾಯ್ದೆ 2003ರ ಸೆಕ್ಟನ್‌ 67 ರಡಿಯಲ್ಲಿ ಯೋಜನೆಯನ್ನು ರೂಪಿಸಿದೆ ಮತ್ತು 


ಇದೇ ಕಾಯ್ದೆ ಸೆಕ್ಷನ್‌ 67(2) ಅನ್ವಯ ಸಾರ್ವಜನಿಕರಿಗೆ ಯೋಜನೆಗಳ ಮಾಹಿತಿ ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ ಪ್ರಕಟಿಸಲಾಗಿದೆ. 
ಯೋಜನೆಗಳ ವಿವರಗಳು ಈ ಕೆಳಕಂಡಂತಿವೆ. 


1. ಕೆಲಸದ ಹೆಸರು : ಚಿತ್ರದುರ್ಗ ಜಿಲ್ಲೆ, ಹೊಳಲ್ಕೆರೆ ತಾಲ್ಲೂಕು ಉದ್ದೇಶಿತ ಬೆಂಕಿಕೆರೆ 220/66 ಕೆ.ವಿ. ಸ್ವೀಕರಣಾ ಕೇಂದ್ರದಿಂದ ಉದ್ದೇಶಿತ 
ಮಲ್ಲಾಡಿಹಳ್ಳಿ 66/1 ಕೆ.ವಿ. ಉಪ ಕೇ೦ದ್ರದವರೆಗೆ ಡಿಸಿ ಟವರ್‌ಗಳ ಮೇಲೆ ಉದ್ದೇಶಿತ 66 ಕೆ.ವಿ. ಎಸ್‌.ಸಿ. ಮಾರ್ಗದ ನಿರ್ಮಾಣ. 

ಪ್ರಮುಖ ಲಕ್ಷಣಗಳು : ವಿದ್ಯುತ್‌ ಮಾರ್ಗಗಳ ನಷ್ಟದಲ್ಲಿ ಇಳಿಕೆ, ವೋಲ್ಟೇಜ್‌ ಸುಧಾರಣೆ ಮತ್ತು ಮಲ್ಲಾಡಿಹಳ್ಳಿ ಹಾಗೂ ಸುತ್ತಮುತ್ತಲಿನ 
ಪ್ರದೇಶಗಳಲ್ಲಿ ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ ಸರಿದೂಗಿಸಲು ಮತ್ತು ಮಲ್ಲಾಡಿಹಳ್ಳಿ ಸಮೀಪದ ಮತ್ತು ಹಾಲಿ ಇರುವ 1 ಕೆವಿ ಮಾರ್ಗಗಳ ಸುತ್ತಮುತ್ತಲ 
ಹಳ್ಳಿಗಳಿಗೆ ವಿದ್ಯುತ್‌ ಹೊರೆ ಕಡಿಮೆ ಮಾಡುವುದು. 

ವಿದ್ಯುತ್‌ ಮಾರ್ಗಹಾದು ಹೋಗುವ ಪ್ರದೇಶಗಳು : ಬೆಂಕಿಕೆರೆ, ಹೆಬ್ಬಲಗೆರೆ, ಮಾದಾಪುರ, ದುಮ್ಮಿ ಮತ್ತು ಮಲ್ಲಾಡಿಹಳ್ಳಿ ಗ್ರಾಮಗಳ ಸರಹದ್ದು. 

ವಿದ್ಯುತ್‌ ಮಾರ್ಗದ ಅಂದಾಜು ಉದ್ದ : 11.467 ಕಿ.ಮೀ. 

ಯೋಜನೆಯ ಅಂದಾಜು ವೆಚ್ಚ : ರೂ. 193.48 ಲಕ್ಷಗಳು. 


2. ಕೆಲಸದ ಹೆಸರು : ಉದ್ದೇಶಿತ 66 ಕೆ.ವಿ. ಡಿ.ಸಿ. ಮಾರ್ಗ ಹಾಲಿ ಇರುವ ಪಂಡರಹಳ್ಳಿ - ಹೊಳಲ್ಕೆರೆ ಎಸ್‌.ಸಿ. ಮಾರ್ಗದಿ೦ದ ಉದ್ದೇಶಿತ 
66/11 ಕೆ.ವಿ. ಚಿತ್ರಹಳ್ಳಿ ವಿದ್ಯುತ್‌ ಉಪ ಕೇ೦ದ್ರದವರೆಗೆ 66 ಕೆವಿ ಮಾರ್ಗದ ನಿರ್ಮಾಣ. 

ಪ್ರಮುಖ ಲಕ್ಷಣಗಳು : ವಿದ್ಯುತ್‌ ಮಾರ್ಗಗಳ ನಷ್ಟದಲ್ಲಿ ಇಳಿಕೆ, ವೋಲ್ಟೇಜ್‌ ಸುಧಾರಣೆ ಮತ್ತು ಚಿತ್ರಹಳ್ಳಿ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 
ಭವಿಷ್ಯದಲ್ಲಿ ವಿದ್ಯುತ್‌ ಹೊರೆ ಸರಿದೂಗಿಸಲು ಮತ್ತು ಚಿತ್ರಹಳ್ಳಿ ಸಮೀಪದ ಮತ್ತು ಹಾಲಿ ಇರುವ 11 ಕೆವಿ ಮಾರ್ಗಗಳ ಸುತ್ತ ಮುತ್ತಲ ಹಳ್ಳಿಗಳಿಗೆ ವಿದ್ಯುತ್‌ 
ಹೊರೆ ಕಡಿಮೆ ಮಾಡುವುದು. 

ವಿದ್ಯುತ್‌ ಮಾರ್ಗ ಹಾದು ಹೋಗುವ ಪ್ರದೇಶಗಳು : ಚಿತ್ರಹಳ್ಳಿ, ಈಚಲಗಟ್ಟ ಗ್ರಾಮಗಳ ಸರಹದ್ದು. 

ವಿದ್ಯುತ್‌ ಮಾರ್ಗದ ಅಂದಾಜು ಉದ್ದ : 0.91 ಕಿ.ಮೀ. 

ಯೋಜನೆಯ ಅಂದಾಜು ವೆಚ್ಚ : ರೂ. 34.83 ಲಕ್ಷಗಳು. 


ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತವು ಮೇಲೆ ತಿಳಿಸಿರುವ ಯೋಜನೆಗಳನ್ನು ಕಾರ್ಯಗತಗೊಳಿಸಲು 1885ರ ಭಾರತೀಯ 
ಟೆಲಿಗ್ರಾಫ್‌ ಅಧಿನಿಯಮದ ಅನುಬಂಧ 164ರ ಭಾರತೀಯ ಟೆಲಿಗ್ರಾಫ್‌ ಅಧಿನಿಯಮದ ಭಾಗ-॥। ರ (ಭಾರತೀಯ ಟೆಲಿಗ್ರಾಫ್‌ ಕಾಯ್ದೆ 1885ರ 13) 
ಅನ್ವಯ, ಟೆಲಿಗ್ರಾಫ್‌ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ. ಹಾಗೂ ಚಲಾಯಿಸುತ್ತದೆ. ಸದರಿ ಯೋಜನೆಗಳಿಗೆ 
ಸಂಬಂಧಿಸಿದಂತೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ನಿಗಮದ ಪರಿಗಣನೆಗಾಗಿ ಆಕ್ಷೇಪಣೆಗಳನ್ನು ಈ ಕೆಳಸಹಿದಾರರಿಗೆ ಈ ಪ್ರಕಟಣೆಯ ಪ್ರಕಟವಾದ 
ದಿನಾಂಕದಿ೦ದ ಒಂದು ತಿ೦ಗಳೊಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸುವುದು ಹಾಗೂ ಸ್ವೀಕೃತಿ ಪಡೆಯುವುದು. 


ಕಾರ್ಯನಿರ್ವಾಹಕ ಇಂಜಿನಿಯರ್‌ (ವಿ), 
ಬೃಹತ್‌ ಕಾಮಗಾರಿ ವಿಭಾಗ, 
೧.೧. 117 ಯಕ.ವಿ.ಪ್ರ.ನಿ.ನಿ. ಚಿತ್ರದುರ್ಗ. 


೨೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಹಾಸನ ಉಪ ವಿಭಾಗ, ಹಾಸನ 
ಪ್ರಕಟಣೆ 


ಸಂಖ್ಯೆ: ಕಾನಪ/ಎಫ್‌/ಎಸ್‌.ಆರ್‌-28/2012, ದಿನಾಂಕ: 27-10-2012 


ಅರ್ಜಿದಾರರು: ಪ್ರತಿವಾದಿಗಳು: 
1 ಮೊಹೀಯುದ್ದೀನ್‌ ಬಿನ್‌ ಇಬ್ರಾಹಿಂ 1. ಕುಮಾರಸ್ವಾಮಿ ಬಿನ್‌ ಪುಟ್ಟೇಗೌಡ 
2. ಹಮೀದ್‌ ಬಿ. ಕೋಂ ಮೊಹೀಯುದ್ದೀನ್‌ ವಿರುದ ನಂ. 12, ದೋರನಹಳ್ಳಿ ಗ್ರಾಮ, ದುಂಡನಾಯಕನಹಳ್ಳಿ 
3. ಹಸೀನಾ ಬಾನು ಬಿನ್‌ ಮೊಹೀಯುದ್ದೀನ್‌ ನ ಪೋಸ್ಟ್‌, ಹಾಸನ 
4. ಮೈಮುನ ಬಾನು ಬಿನ್‌ ಮೊಹೀಯುದ್ದೀನ್‌ 2. ವ್ಯವಸ್ಥಾಪಕರು, ಶ್ರೀ ರಾಮ ಜನರಲ್‌ ಇನ್ನುರೆನ್ಸ್‌ ಕಂಪನಿ 
ತಣ್ಣೀರುಹಳ್ಳ, ಹಾಸನ ಲಿ. ಬೆಂಗಳೂರು. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ಇಬ್ರಾಹಿಂ ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾಂಕ 07-10-2010 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 

ಹೆಚ್‌.ಎಲ್‌. ಗುರುಪ್ರಸಾದ್‌, 
ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು ಕಾರ್ಮಿಕಾಧಿಕಾರಿಗಳು, 
PR. 1435 ಹಾಸನ ಜಿಲ್ಲೆ, ಹಾಸನ. 


ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರವರ ನ್ಯಾಯಾಲಯ, ಹಾಸನ ಉಪ ವಿಭಾಗ, ಹಾಸನ 
ಪ್ರಕಟಣೆ 


ಸಂಖ್ಯೆ: ಕಾನಪ/ಎಫ್‌/ಎಸ್‌.ಆರ್‌-27/2012, ದಿನಾಂಕ: 20-10-2012 


ಅರ್ಜಿದಾರರು: ಪ್ರತಿವಾದಿಗಳು: 

1 ಶ್ರೀಮತಿ ಲತಾ € ಪುಷ್ಪಲತಾ ಕೋಂ. ಲೇಟ್‌ 1. ನಿಂಗರಾಜು ಈ ರಾಜು ಬಿನ್‌ ಹರಿವೇಗೌಡ 
ವೆಂಕಟೇಶ್‌ ನಂ. ಬಿ 10 ಡಿಡಿ ಯುಟಿಟಿಎಲ್‌ ಇಂಡಸ್ಟೀಯಲ್‌ ಸಭ್‌ ರಭ್‌, 
2... ಯಶೋಧ ಬಿನ್‌ ಲೇಟ್‌ ವೆಂಕಟೇಶ್‌ ಬಸ್‌ ಯಶವಂತಪುರ, ಬೆಂಗಳೂರು. 
3. ಪೂರ್ವಿ ಬಿನ್‌ ಲೇಟ್‌ ವೆಂಕಟೇಶ್‌ ೪ 2. ದಿ ಮ್ಯಾನೇಜರ್‌, ರಿಲಾಯನ್ಸ್‌ ಜನರಲ್‌ ಇನ್ಸುರೆನ್ಸ್‌ ಕಂ. 
4. ರಾಜು ಬಿನ್‌ ತಿಮ್ಮೇಗೌಡ ಲಿಮಿಟೆಡ್‌, ಎನ್‌.ಆರ್‌. ಸರ್ಕಲ್‌ ಹೆಚ್‌.ಎಮ್‌. ಪುರ ರೋಡ್‌, 

ಯಶೋಧಮ್ಮ ಕೋಂ ರಾಜು ತೇಜೂರು ಗ್ರಾಮ ಹಾಸನ 

ಅರಕಲಗೂಡು ತಾ. 


ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಶ್ರೀ ವೆಂಕಟೇಶ್‌ ರವರು ಪ್ರತಿವಾದಿಗಳಲ್ಲಿ ಕೆಲಸದ 
ಮೇಲಿದ್ದಾಗ ದಿನಾ೦ಕ 10-07-2010 ರಂದು ಮರಣ ಹೊಂದಿರುತ್ತಾರೆ ಎಂದು ಕಾರ್ಮಿಕ ನಷ್ಟ ಪರಿಹಾರವನ್ನು ಕೋರಿ ಮೇಲ್ಕಂಡ ಮೃತರ ಅವಲಂಬಿತರು 
ಈ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಈ ಪ್ರಕಟಣೆಯ ಮೂಲಕ ಸಾರ್ವಜನಿಕರಿಗೆ ಮತ್ತು ಸಂಬಂಧಪಟ್ಟವರಿಗೆ ತಿಳಿಸುವುದೇನೆಂದರೆ ಈ ಬಗ್ಗೆ ಏನಾದರೂ ಆಕ್ಷೇಪಣೆಗಳಿದ್ದರೆ ಅಥವಾ 
ತಾವೇನಾದರೂ ಮೃತರ ನಿಜವಾದ ವಾರಸುದಾರರೆಂದು ಪರಿಗಣಿಸಬೇಕೆಂದು ಕೇಳಿಕೊಳ್ಳುವುದಾದರೆ ಅಂತಹವರು ಈ ಪ್ರಕಟಣೆ ಕರ್ನಾಟಕ ರಾಜ್ಯಪತ್ರದಲ್ಲಿ 
ಪ್ರಕಟವಾದ 30 ದಿನಗಳೊಳಗೆ ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಯನ್ನಾಗಲೀ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಮೇಲೆ ನಿಗದಿಪಡಿಸಿರುವ ಅವಧಿಯಲ್ಲಿ 
ಆಕ್ಷೇಪಣೆಗಳಾಗಲೀ ಅಥವಾ ಅರ್ಜಿಗಳಾಗಲೀ ಯಾರಿಂದಲೂ ಬಾರದೇ ಇದ್ದಲ್ಲಿ ಮೇಲ್ಕಂಡ ಅರ್ಜಿದಾರರ ಅರ್ಜಿಯನ್ನೇ ವಿಚಾರಣೆಗೆ 
ತೆಗೆದುಕೊಳ್ಳಲಾಗುವುದು. 


ಹೆಚ್‌.ಎಲ್‌. ಗುರುಪ್ರಸಾದ್‌, 


PR. 1436 ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ಮತ್ತು ಕಾರ್ಮಿಕಾಧಿಕಾರಿಗಳು, 


ಹಾಸನ ಜಿಲ್ಲೆ, ಹಾಸನ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ೨೫೧ 





ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಪಸಂಮೀ 52 ಸಲೆವಿ 2012 (ಭಾ-1), ಬೆ೦ಗಳೂರು, ದಿನಾಂಕ: 25-10-2012. 


ಹಕ್ಕಿಜ್ವರ ರೋಗೋದ್ರೇಕ ದೃಢಪಟ್ಟ ಕಾರಣ ಪ್ರಾಣಿಗಳಲ್ಲಿ ಸೋಂಕು ಕಾರಕ ಮತ್ತು ಸಾಂಕ್ರಾಮಿಕ ರೋಗಗಳ ಪ್ರತಿಬಂಧಕ ಮತ್ತು ನಿಯಂತ್ರಣ 
ಅಧಿನಿಯಮ 2009ರ ಕಲಂ-6 ರಡಿ ಕೇಂದ್ರೀಯ ಕುಕ್ಕುಟ ಅಭಿವೃದ್ಧಿ ಸಂಸ್ಥೆ, ಹೆಸರಘಟ್ಟ, ಬೆಂಗಳೂರು ಸಂಸ್ಥೆಯಿಂದ ಒಂದು ಕಿ.ಮೀ. ವ್ಯಾಪ್ತಿಯ 

ಪ್ರದೇಶವನ್ನು "ರೋಗ ಪೀಡಿತ ವಲಯ” ಎಂದು ಹಾಗೂ 10 ಕಿ.ಮೀ. ವ್ಯಾಪ್ತಿಯ ಪ್ರದೇಶವನ್ನು “ಜಾಗೃತ ವಲಯ'' ಎಂದು ಘೋಷಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರಸಾ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ. 
(ಪಶುಸಂಗೋಪನೆ) 


ANIMAL HUSBANDRY AND FISHERIES SECRETARIAT 
NOTIFICATION 
No. AHF 52 AID 2012 (P-1), Bangalore, dated 25-10-2012 


Due to Avian Influenza, the area of one Kilometer radius from Central Poultry Development Organization, Hesaraghatta, 
Bangalore is declared as "INFECTED ZONE" and the area of ten Kilometers radius is declared as "SURVEILLANCE ZONE", under 


Section (6) of the Prevention and Control of Infectious and Contagious Diseases in Animals Act 2009. 


By Order and in the name of the Governor of Karnataka, 
SARASA, 
Under Secretary to Government, 
Animal Husbandry and Fisheries Department. 
P.R. 1437 (Animal Husbandry) 


PROCEEDINGS OF THE ASSISTANT COMMISSIONER OF COMMERCIAL TAXES, 
LOCAL VAT OFFICE-0175, TUMKUR 


Present : 
Sri. Shankar Rao 
Sub: Loss of Form-C in the case of Sri H.G. Chandrashekar, Prop. SCR Wire Products Industrial Area, 
B.H.Road, Tumkur. 
Ref: Sri H.G. Chandrashekar, Prop: SCR Wire Products, Industrial Area, B.H.Road, Tumkur, letter dated 24- 
09-2012. 
PREAMBLE : 


Sri H.G. Chandrashekar, Prop: SCR Wire Products, Industrial Area, B.H.Road, Tumkur intimated this office vide letter 
referred at above that, the said assesssee requested this office to issue duplicate Form-C in lieu of Form-C issued from office of the 
Assistant Commissioner of Commercial Taxes, LVO-170, Tumkur to Sri H.G. Chandrashekar, Prop : SCR Wire Products, Industrial 
Area, B.H.Road, Tumkur, (vide TIN : 29310053143) bearing C-Form No.KA-C-01-0196481 for Rs. 3,27,458-00 and No. KA-C 
01/0196482 for Rs. 3,74,680-00 and the said dealer issued said C-Form to M/s. Bhava Polimers, No. 50, 1116 Floor, NWA Club Road, 
West Panjabhi Bagh, New Delhi-26 bearing TIN : 26000001361. 


Meanwhile to M/s. Bhava Polimers, No. 50, 11/6 Floor, NWA Club Road, West Panjabhi Bagh, New Delhi-26 bearing TIN : 
26000001361 has lost the said C-Form and issued Paper Advertisement and filed complaint at Jurisdiction Police Department. 


Accordingly, the said dealer had filed form of Indemnity Bond in Form-G as per Rule 12(2) and 12(9) of CST Act, 1956 and 
has furnished the copy of the same to this office along with ೯.1.೧. Copy and Paper Advertisement Copy and the Assessing Authority 
requested this office to issue another C-Form in lieu of old C-Form. 


Hence this Order. 


೨೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೪, ೨೦೧೩ ಭಾಗ ೩ 





ORDER NO. ACCT/LVOL-175/TMK/C-FORM/CR.20/2012-13, DATED 31-10-2012 


In view of the circumstances explained above, the said C-Form bearing No.KA-C-01-0196481 for Rs. 3,27,458-00 and 
No. KA-C 01/0196482 for Rs. 3,74,680-00 issued in favour of M/s. Bhava Polimers, No. 50, Illrd Floor, NWA Club Road, West Panjabhi 
Bagh, New Delhi-26 bearing TIN : 26000001361 by to Sri H.G. Chandrashekar, Prop : SCR Wire Products, Industrial Area, B.H.Road, 
Tumkur, TIN : 29310053143 is treated as invalid with immediate effect. 


Assistant Commissioner of Commercial Taxes, 
P.R. 1442 Local VAT Office-175, 
Tumkur-01. 


ಕಾರ್ಮಿಕ ಅಧಿಕಾರಿ ಹಾಗೂ ನೌಕರರ ಪರಿಹಾರ ಆಯುಕ್ತರವರ ನ್ಯಾಯಾಲಯ, 
ಉಪ ವಿಭಾಗ-1, ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿಯ ಕಛೇರಿಗಳ ಸಂಕೀರ್ಣ, 
2ನೇ ಮಹಡಿ,ಪಿ.ಯು. ಕಾಲೇಜ್‌ ರಸ್ತೆ, ಆರ್‌. ರಾಜಣ್ಣ ಸರ್ಕಲ್‌, 
ತುಮಕೂರು ರಸ್ತೆ ಬಳಿ, ಪೀಣ್ಯ 1ನೇ ಹಂತ, ಬೆಂಗಳೂರು-58 


ಪ್ರಕಟಣೆ 
ಸಂಖ್ಯೆ: ಕಾಅಬೆಂ-1/ಆಸಿಎ/ಎಫ್‌ಸಿ/ಸಿ.ಆರ್‌-36/2012, ದಿನಾಂಕ: 17-11-2012 


ಅರ್ಜಿದಾರರು: ಪ್ರತಿವಾದಿಗಳು: 


ಶ್ರೀಮತಿ ವಿ. ಗೀತಾ ಕೋಂ ಲೇಟ್‌ ಬಿ.ವಿ. ಲಕ್ಕಪ್ಪ, ವಯಸ್ಸು 30. 1 ಎಸ್‌. ಸುಧಾ, ಮೆ] ಸೀಬರ್ಡ್‌ ಟೂರಿಸ್ಟ್‌ ಸೆಂಟರ್‌, 
ನಂ.24, ಹರಪನಹಳ್ಳಿ, ಜಿಗಣಿ ವಿಲೇಜ್‌, ಆನೇಕಲ್‌ 


ತಾಲ್ಲೂಕು, ಬೆಂಗಳೂರು ಜಿಲ್ಲೆ. 
2. ದಿ ಬ್ರಾಂಚ್‌ ಮ್ಯಾನೇಜರ್‌, 

ವಿರುದ್ಧ ರಿಲಾಯನ್ಸ್‌ ಜನರಲ್‌ ಇನ್ನೂರೆನ್ಸ್‌ ಕಂಪನಿ ಲಿಮಿಟೆಡ್‌, 
ನಂ.3, 1ನೇ ಮಹಡಿ ನಾರ್ತ್‌ ವಿಂಗ್‌, ಮಾನಂದಿ ಪ್ಲಾಜ, 
ಸೆಂಟ್‌ ಮಾರ್ಕ್ಸ್‌ ರಸ್ತೆ ಬೆಂಗಳೂರು-560001. 


ತ 


ಎಲ್‌. ರಾಧಿಕಾ ತಂದೆ ಲೇಟ್‌ ಬಿ.ವಿ. ಲಕ್ಕಪ್ಪ, ವಯಸ್ಸು 1. 

ಎಲ್‌. ಶಿವಕುಮಾರ್‌ ಬಿನ್‌ ಲೇಟ್‌ ಬಿ.ವಿ. ಲಕ್ಕಪ್ಪ ವಯಸ್ಸು 9. 
ಎಲ್‌. ರಜತ್‌ ಬಿನ್‌ ಲೇಟ್‌ ಬಿ.ವಿ. ಲಕ್ಕಪ್ಪ ವಯಸ್ಸು 5. 

ಶ್ರೀ ಬಿ.ಟಿ. ವೆಂಕಟಮಾರಯ್ಯ ಬಿನ್‌ ಲೇಟ್‌ ತಿಮ್ಮರಾಯಪ್ಪ, 
ವಯಸ್ಸು 59. 

6. ಶ್ರೀಮತಿ ಜಯಮ್ಮ ಕೋಂ ಬಿ.ಟಿ. ವೆಂಕಟಮಾರಯ್ಯ, ವಯಸ್ಸು 50. 
ನಂ. 79/, 8ನೇ ಕ್ರಾಸ್‌, ಅಯ್ಯಪ್ಪ ಟೆಂಪಲ್‌ ಹತ್ತಿರ, ಎನ್‌.ಹೆಚ್‌. 
ಕಾಲೋನಿ, ಸುಬೇದಾರ್‌ಪಾಳ್ಯ, ಯಶವಂತಪುರ, ಬೆಂಗಳೂರು-22 


ಆ ಜಹಾ ಜಾ MN 


ಈ ಮೇಲೆ ನಮೂದಿಸಿದ ಅರ್ಜಿದಾರರು, ತಾವು ಮೃತ ಶ್ರೀ ಬಿ.ವಿ. ಲಕ್ಕಪ್ಪ ಇವರ ಅವಲಂಬಿತರೆಂದು ಮೃತನು 1ನೇ ಪ್ರತಿವಾದಿಗಳ ಬಸ್‌ ಸಂಖ್ಯೆ 
: ಕೆಎ-51/ಬಿ-041 ರಲ್ಲಿ ದಿನಾಂಕ 29-09-2012 ರಂದು ಚಾಲಕನಾಗಿ ಕೆಲಸ ಮಾಡುವಾಗ ಕೆಲಸದ ವೇಳೆಯಲ್ಲಿ ಹಾಗೂ ಕೆಲಸದ ಕಾರಣದಿಂದ 
ಉಂಟಾದ ಅಪಘಾತದ ಪರಿಣಾಮವಾಗಿ ಮೃತಪಟ್ಟಿರುತ್ತಾರೆಂದು, ಈ ಸಂಬಂಧ ತಮಗೆ ಕಾಯ್ದೆಯ ಅನುಸಾರ ಪ್ರತಿವಾದಿಗಳಿಂದ ಬರತಕ್ಕ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯದ ಮುಂದೆ ಬೇಡಿಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 


ಆದಕಾರಣ ಸಾರ್ವಜನಿಕರಿಗೆ ಹಾಗೂ ಸಂಬಂಧಪಟ್ಟವರಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ 
ತಮ್ಮ ಆಕ್ಷೇಪಣೆಗಳೇನಾದರೂ ಇದ್ದರೆ ಹಾಗೂ ಮೇಲೆ ನಮೂದಿಸಿರುವ ಅರ್ಜಿದಾರರಲ್ಲದೇ, ತಾವು ಸಹ ಮೃತನ ನಿಜವಾದ “ಅವಲಂಬಿತರು” ಎಂದು 
ಪರಿಗಣಿಸಲು ಕೇಳಿಕೊಳ್ಳುವುದಾದರೇ, ಅಂತಹವರು ಈ ಪ್ರಕಟಣೆಯು ಈ ಕರ್ನಾಟಕ ರಾಜ್ಯಪತ್ರದಲ್ಲಿ ಪ್ರಕಟವಾದ 30 (ಮೂವತ್ತು) ದಿವಸಗಳೊಳಗಾಗಿ 
ತಮ್ಮ ಆಕ್ಷೇಪಣೆ ಅಥವಾ ಅರ್ಜಿಗಳನ್ನು ಈ ನ್ಯಾಯಾಲಯಕ್ಕೆ ಸಲ್ಲಿಸಬೇಕು. ನಿಗದಿಪಡಿಸಿದ ಅವಧಿಯಲ್ಲಿ ಯಾರಿಂದಲೂ ಆಕ್ಷೇಪಣೆಗಳಾಗಲೀ ಅಥವಾ 
ಅರ್ಜಿಗಳಾಗಲೀ ಬಾರದೇ ಇದ್ದಲ್ಲಿ, ಮೇಲ್ಕಂಡ ಅರ್ಜಿದಾರರ ಬೇಡಿಕೆ ಅರ್ಜಿಯ ಬಗ್ಗೆ ಮು೦ದಿನ ಕ್ರಮ ಜರುಗಿಸಲಾಗುವುದು. ತದನ೦ತರ ಬ೦ದ ಆಕ್ಷೇಪಣೆ 
ಅಥವಾ ಅರ್ಜಿಗಳನ್ನು ಸ್ವೀಕರಿಸಲಾಗುವುದಿಲ್ಲ. 

ಎನ್‌.ಬಿ. ರಾಮಚಂದ್ರ, 
ನೌಕರರ ಪರಿಹಾರ ಆಯುಕ್ತರು ಹಾಗೂ ಕಾರ್ಮಿಕ ಅಧಿಕಾರಿ, 
PR. 1466 ಉಪ ವಿಭಾಗ-1, ಬೆಂಗಳೂರು. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೫೩ 





COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 


Sub: KVAT Act, 2003 - Clarification under Section 59(4) regarding the rate of tax applicable on ‘Tow hook 
assembly’ - reg. 


Ref: Application dated: 01-10-2012 of M/s. KEMS Auto Components Ltd., Bangalore. TIN No.- 
29130139184. 


In the application cited above of M/s. KEMS Auto Components Ltd., No.100, (old No.52), ‘Donna Bas Tower’, Kumara 
Park West, Railway Parallel Road, Seshadripuram, Bangalore-560020 has sought clarification regarding the rate of tax applicable 
on ‘Tow hook assembly’. 


2. Section 59(4) of the Karnataka Value Added Tax Act , 2003 empowers the Commissioner of Commercial Taxes to clarify the rate 
of tax payable under the Act, if he considers it necessary or expedient so to do, for the purpose of maintaining uniformity in the work 
of assessments and collection of revenue. |! is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose of maintaining uniformity in the 
work of assessments and collection of revenue. 
3. Hence the following clarification is issued. 
CLARIFICATION NO.CLR.CR.124/12-13, DATED 17-11-2012 


It is clarified that ‘Tow hook assembly’ are accessories of motor vehicles and thereby liable to tax at 14.5% from 01-08-2012 
under Section 4(1)(b)(iii) of the Karnataka Value Added Tax Act,2003. 


YOGENDRA TRIPATHI 
Commissioner of Commercial Taxes, 
PR - 1555 (Karnataka), Bangalore 


COMMERCIAL TAXES DEPARTMENT 


PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 
Sub: KVAT Act, 2003 - Clarification under Section 59(4) regarding the rate of tax applicable on certain 
commodities-reg., 
Ref: Application dated:18.04.2012 of M/s. Aroor Enterprises, Bangalore. TIN:29780658504. 
In the application cited above of M/s. Aroor Enterprises, No.726, R.B.l. Colony, 7" Phase, J.P. Nagar, Bangalore- 
560078 has sought clarification regarding the rate of tax applicable on certain commodities. 

2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It 15 examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 
maintaining uniformity in the work of assessments and collection of revenue. 

3. Hence the following clarification is issued. 


CLARIFICATION NO.CLR.CR.40/12-13, DATED: 16.11.2012 





51.110. Goods Rate of tax/Section 





1. Silver 1% from 01.04.2011 under Section 4(1)(a)(i) of the 
KVAT Act, 2003. 





2. Gold plating solution 14.5% from 01.08.2012 under Section 4(1)(0)(11) of the 
KVAT Act, 2003. 





3. Rhodium 14.5% under Section 4(1)(b)(iii) of the Karnataka 
Value Added Tax Act,2003. 

















೨೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 








51.110. Goods Rate of tax/Section 





4. Copper 5.5% from 01.08.2012 as per Sl.No. 67 of Third 
Schedule to the KVAT Act,2003. 

















YOGENDRA TRIPATHI 
Commissioner of Commercial Taxes, 
PR - 1564 (Karnataka), Bangalore 
COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES, (KARNATAKA), BANGALORE- CLARIFICATION 
UNDER SECTION 59(4) OF THE KARNATAKA VALUE ADDED TAX ACT, 2003. 
Sub: KVAT Act, 2003 - Clarification under Section 59(4) regarding rate of tax under composition scheme for 


works contract - reg. 


Ref: Application dated 08-09-2012 of M/s. Primavera Projects -N- constructions 116., Bangalore-560052. 
TIN:29530700788. 


In the application cited above of M/s. Primavera Project -N- constructions Limited., No.31. 3° Floor, ‘Ranka Chambers’, 


Cunningham Road, Bangalore-560052 has sought clarification regarding rate of tax under composition scheme for works contract. 


2. Section 59(4) of the Karnataka Value Added Tax Act, 2003 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It 15 examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 


maintaining uniformity in the work of assessments and collection of revenue. 


3. Hence the following clarification is issued. 


CLARIFICATION NO.CLR.CR.119/12-13, DATED 20-10-2012 


It is clarified that a contractor who has opted for composition of tax under section 15(1) of the Karnataka Value Added Tax 
Act, 2003 is liable to pay by way of composition an amount at the rate of 4% on the total consideration for the works contract 
executed, in terms of the notification No. FD 116 CSL 2006 (13) dt.31.03.2006 and such amount can be collected from the 
customers. If so collected, it can be deducted from the total consideration on which composition amount is payable. 
YOGENDRA TRIPATHI 


Commissioner of Commercial Taxes, 
PR - 1565 (Karnataka), Bangalore 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 03/2011 











ಅರ್ಜಿದಾರರು ಪ್ರತಿವಾದಿಗಳು 
1.ಶ್ರೀಮತಿ ಶಾರದಮ್ಮ ಕೋಂ ಲೇಟ್‌ ಶಂಕರ್‌ 1ಶ್ರೀಮತಿ ರಂಗನಾಯಕಿ ಕೋಂ ವೇಲಾಯುದಂ ನಂ.12/259, 
2.ರಾಮಯ್ಯ ಬಿನ್‌ ಕಾಸಪ್ಪ ಮದನಪಲ್ಲಿ ರೋಡ್‌, ಪಲಮನೇರು, ಚಿತ್ತೂರು ಜಿಲ್ಲೆ, ಆಂಧ್ರ 
ಪ್ರದೇಶ್‌. 


3.ಮಂಗಮ್ಮ ಕೋಂ ರಾಮಯ್ಯ 


ಅಥವಾ 
4.ಮಾಸ್ಟರ್‌ ಶ್ರೀನಿವಾಸಲು ಬಿನ್‌ ಶಂಕರ್‌ ಥ್ರ 


ದ್‌ ದ್‌ 
ಕಾಯಂ ನಿವಾಸ:-ಕೀಲಪತ್ಸಾ ಗ್ರಾಮ, ಕೊತ್ತಪಲ್ಲಿ, ನಂ.12/174, ಪು೦ಗನೂರು, ಚಿತ್ತೂರು ಜಿಲ್ಲೆ, ಆಂಧ್ರ ಪ್ರದೇಶ್‌. 


ಗಂಗಾವರಂ ಮಂಡಲಂ, ಚಿತ್ತೂರು ಜಿಲ್ಲೆ. 2.ಶ್ರೀರಾಮ ಜನರೆಲ್‌ ಇಂಷ್ಯೂರೆನ್ಸ್‌, ಕಂ.ಲಿ. ಕಛೇರಿ 


೦.08ಇಪಿಐಪಿ,ಆರ್‌.ಐ.ಐ.ಕೊ. ಇಂಡಸೀಯಲ್‌ ಏರಿಯಾ, 
ಈಗಿನ ವಿಳಾಸ:-ಸುಂದರಪಾಳ್ಯ, ಬಂಗಾರಪೇಟೆ ತಾ॥ ಮ ಲ ತ ಪ್ರಿ 


9 ಇತು. ಧ್‌ ಇ 4 
ಕೋಲಾರ ಜಿಲ್ಲೆ. ಸೀತಾಪುರ ಜೈಯಪುರ, ರಾಜಸ್ಥಾನ, ರಾಜ್ಯ-302022 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೫೫ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಶಾರದಮ್ಮ ಅವರು ತಮ್ಮ ಗಂಡ ಲೇಟ್‌ ಶಂಕರ್‌ ಅವರು 1ನೇ, ಪ್ರತಿವಾದಿಗಳಾದ ರಂಗನಾಯಕಿ ಕೋಂ 
ವೇಲಾಯುದಂ ನಂ.12/259, ಮದನಪಲ್ಲಿ ರೋಡ್‌, ಪಲಮನೇರು, ಚಿತ್ತೂರು ಜಿಲ್ಲೆ, ಆಂಧ್ರ ಪ್ರದೇಶ್‌. ಇವರ ಬಳಿ ಚಾಲಕ(ಕಾರ್ಮಿಕ) ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-24/25/01/2011 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1490 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ ದ ಡಬ್ಬ್ಯೂ/ಸಿಎ/ಎಫ್‌ಸಿ :— 02/2012 











ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಇರ್‌ಶಾದ್‌ಬೇಗ೦ ಕೋಂ ಲೇಟ್‌ ಶೇಕ್‌ ಅಜಿ೦ ಪಾಷ ಪ ಬಾಷ ಖಾನ್‌ 1.ಶ್ರೀಮತಿ ಶಹನಜ್‌ ಸುಲ್ತಾನ ಕೋಂ ಲೇಟ್‌ 
ಕುಮಾರಿ ಸಲ್ಮಾ ಬಿನ್‌ ಲೇಟ್‌ ಶೇಕ್‌ ಅಜಿಂ ಪಾಷ ಈ ಬಾಷ ಖಾನ್‌ ಮುನೀರ್‌ ಅಹ್ಮದ್‌. ನಂ.13/02, ಕಾಜೀ 
. ಮಾಸ್ಟರ್‌ ನವೀದ್‌ ಬಿನ್‌ ಲೇಟ್‌ ಶೇಕ್‌ ಅಜಿ೦ ಪಾಷ ಈ ಬಾಷ ಖಾನ್‌ ಸ್‌ ನು ಸು ಯಣ 
ವಿರುದ್ದ 


ಕುಮಾರಿ ತಸ್ಮಿಯ ಸುಲ್ತಾನ ಬಿನ್‌ ಲೇಟ್‌ ಶೇಕ್‌ ಅಜಿ೦ ಪಾಷ 6 ಬಾಷ ಖಾನ್‌ 


. ಮಾಸ್ಟರ್‌ ಸಿದ್ದಿಕ್‌ ಪಾಷ, ಬಿನ್‌ ಲೇಟ್‌ ಶೇಕ್‌ ಅಜಿ೦ ಪಾಷ ಈ ಬಾಷ ಖಾನ್‌ 


. ಶ್ರೀಮತಿ ಫಾತಿಮಾ ಬೀ ಕೋಂ ಲೇಟ್‌ ಶೇಕ್‌ ಅಮೀರ್‌ ಸಾಬ್‌ 
ವಾಸ:-ಇಂದ್ರನಗರ, ಮಾಸ್ತಿ, ಮಾಲೂರು ತಾ, ಕೋಲಾರ ಜಿಲ್ಲೆ 

















ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಇರ್‌ಶಾದ್‌ಬೇಗ೦ ಅವರು ತಮ್ಮ ಗಂಡ ಲೇಟ್‌ ಶೇಕ್‌ ಅಜಿ೦ ಪಾಷ 6 ಬಾಷ ಖಾನ್‌ಅವರು ಪ್ರತಿವಾದಿಗಳಾದ 
ಶ್ರೀಮತಿ ಶಹನಜ್‌ ಸುಲ್ತಾನ ಕೋಂ ಲೇಟ್‌ ಮುನೀರ್‌ ಅಹ್ಮದ್‌. ನಂ.13/02, ಕಾಜೀ ಸ್ಟ್ರೀಟ್‌, ಬಸವನಗುಡಿ, ಬೆ೦ಗಳುರು-04 ಇವರ ಬಳಿ ಚಾಲಕ 
ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:-22/03/2005 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ 
ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 
ಎಸ್‌.ರೇವಣ್ಣ 


ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.1491 ಕೋಲಾರ ಉಪ ವಿಭಾಗ, ಕೋಲಾರ. 


೨೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ ೫ಸಿಎ/ಎಫ್‌ಸಿ :—- 04/2012 











ಅರ್ಜಿದಾರರು ಪ್ರತಿವಾದಿಗಳು 

1 ಶ್ರೀಮತಿ ಆಶಾ ಕೋಂ ಲೇಟ್‌ ಸುರೇಶ್‌ 1ಬಿ.ಎನ್‌.ರಘುಪತಿ ಬಿನ್‌ ನಾರಾಯಣಪ್ಪ 
2. ಎಸ್‌.ಚಿತ್ರಾ ಬಿನ್‌ ಸುರೇಶ್‌ ವಾಸ:-ಬತ್ನಹಳ್ಳಿ ಗ್ರಾಮ, ಕಪ್ಪಲಮಡಗು ಪೋಸ್ಟ್‌, 
3.ಎಸ್‌.ಅಂಜಲಿ ಬಿನ್‌ ಸುರೇಶ್‌ ಮುಳಬಾಗಲು ತಾ. ಕೋಲಾರ ಜಿಲ್ಲೆ. 563101 
4. ಬೇಬಿ ವಿರುದ್ದ 2.ರಿಲಿಯನ್ಸ್‌ ಜನರೆಲ್‌ ಇಂಷ್ಯೂರೆನ್ಸ್‌ ಕಂ/ಲಿ. 
5. ಶ್ರಿಮತಿ ಸಾವಿತ್ರಮ್ಮ ಕೋಂ ಲೇಟ್‌ ರಾಮಪ್ಪ ಎಸ್‌.ಎಂ. ಟವರ್ಸ್‌, 2ನೇ ಫ್ಲೋರ್‌, 11ನೇ ಮೈನ್‌, 
ವಾಸ:-ಬತ್ತಹಳ್ಳಿ ಗ್ರಾಮ, ಕಪಲಮಡಗು ಪೋಸ್‌, ಮುಳಬಾಗಲು 3ನೇಬ್ದಾಕ್‌, ಜಯನಗರ ಬೆಂಗಳೂರು-560061 

ನ್‌್‌ ಪ ಸ್ಹ ಟಿ 

ತಾ. ಕೋಲಾರ ಜಿಲ್ಲೆ. 563101 

















ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಆಶಾ ಅವರು ತಮ್ಮ ಗಂಡ ಲೇಟ್‌ ಸುರೇಶ್‌ ಅವರು 1ನೇ ಪ್ರತಿವಾದಿಗಳಾದ .ಬಿ.ಎನ್‌.ರಘುಪತಿ ಬಿನ್‌ ನಾರಾಯಣಪ್ಪ 
ವಾಸ:-ಬತ್ನಹಳ್ಳಿ ಗ್ರಾಮ, ಕಪ್ಪಲಮಡಗು ಪೋಸ್ಟ್‌, ಮುಳಬಾಗಲು ತಾ. ಕೋಲಾರ ಜಿಲ್ಲೆ563101. ಇವರ ಬಳಿ ಕ್ಷೀನರ್‌ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-03/01/2012 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1489 ಕೋಲಾರ ಉಪ ವಿಭಾಗ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ ದ ಡಬ್ಬ್ಲ್ಯೂ/ಸಿಎ/ಎಫ್‌ಸಿ :— 01/2012 


























ಅರ್ಜಿದಾರರು ಪ್ರತಿವಾದಿಗಳು 
1.ಶ್ರೀಮತಿ ರಾಮಕ್ಕ ಕೋಂ ಲೇಟ್‌ ರಾಮನಂದ ಗುರು 1ಶ್ರೀಬಾಬು ರಾವ್‌, ಬಿನ್‌ ಮನೋಜಿ ರಾವ್‌ 
2.ಸುಭ್ರಮಣಿ ಬಿನ್‌ ಲೇಟ್‌ ರಾಮನಂದ ಗುರು ವಿರುದ | ವಾಸ:- ನಂ.88/49, 8ನೇ ಕ್ರಾಸ್‌ ವಿಲ್ಲನ್‌ಗಾರ್ಡನ್‌ 
3.ಕುಮಾರಿ ಶ್ಲೇಥಂಜಾಲಿ ಬಿನ್‌ ಲೇಟ್‌ ರಾಮನಂದ ಗುರು “1 ಚಿಂಗಳೂರು-560027 
ವಾಸ:-2ನೇ ಮೈನ್‌. 3ನೇಕ್ರಾಸ್‌, ಮುನೇಶ್ವರ ನಗರ, ಕೋಲಾರ ಟೌನ್‌. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ರಾಮಕ್ಕ ಅವರು ತಮ್ಮ ಗಂಡ ಲೇಟ್‌ ರಾಮನಂದ ಗುರು ಅವರು ಪ್ರತಿವಾದಿಗಳಾದ .ಶ್ರೀಬಾಬು ರಾವ್‌, ಬಿನ್‌ 
ಮನೋಜಿ ರಾವ್‌ ವಾಸ:- ನಂ.88/49, 8ನೇ ಕ್ರಾಸ್‌ ವಿಲ್ಲನ್‌ಗಾರ್ಡನ್‌ ಬೆಂಗಳೂರು-560027ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ 
ದಿ:-06/07/2005 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 
ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1492 ಕೋಲಾರ ಉಪ ವಿಭಾಗ, ಕೋಲಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೫೭ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :—- 05/2012 











ಅರ್ಜಿದಾರರು ಪ್ರತಿವಾದಿಗಳು 

1 ಶ್ರೀಮತಿ ಆಯುಷ ಸುಲ್ತಾನ ಈ ಆಯುಷ ಬೇಗಂ ಕೋಂ ಲೇಟ್‌ 1. ಶ್ರೀ ಅಜಗರ್‌ ಪಾಷ ಬಿನ್‌ ಅಬ್ದುಲ್‌ ಹಕೀಂ 

ನದೀಂ ಅಹ್ಮದ್‌ 6 ನದೀಂ ಪಾಷ ವಾಸ:- ನಂ.20, ಎ.ಪಿ.ಎಂ.ಸಿ. ಮುಂಬಾಗ ಕೋಲಾರ. 563101 
2. ಮಾಸ್ಟರ್‌ ಅಜಾಂ ಪಾಷ ಬಿನ್‌ ನದೀಂ ಅಹ್ಮದ್‌ 2.ಮೇ॥ದಿ ನ್ಯೂ ಇಂಡಿಯಾ ಅಷ್ಕೂರೆನ್ಸ್‌ ಕಂ.ಲಿ. ಬ್ರಾಂಚ್‌ ಕಛೇರಿ, 
3. ತಾಹೇರ ಅಂಜುಂ ಬಿನ್‌ ನದೀಂ ಅಹ್ಮದ್‌ ವಿರುದ್ದ | ಬಾಗಲೂರು ಮೆನೆಸನ್‌, 
4. ಬೇಬಿ ನದೀರಾ ಬಿನ್‌ ನದೀಂ ಅಹ್ಮದ್‌ ದೊಡ್ಡಪೇಟೆ, ಕೋಲಾರ-563101 

ವಾಸ:-ವಾರ್ಡ್‌ ನಂ.14, ದರ್ಗಾ ಮೊಹಲ್ಲಾ, ಮುಳಬಾಗಲು 

ಟೌನ್‌, ಕೋಲಾರ ಜಿಲ್ಲೆ. 

















ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಆಯುಷ ಸುಲ್ತಾನ ಅವರು ತಮ್ಮ ಗಂಡ ನದೀಂ ಅಹ್ಮದ್‌ ಈ ನದೀಂ ಪಾಷ ಅವರು ಪ್ರತಿವಾದಿಗಳಾದ .ಶ್ರೀ ಅಜಗರ್‌ 
ಪಾಷ ಬಿನ್‌ ಅಬ್ದುಲ್‌ ಹಕೀಂ, ವಾಸ:- ನಂ.20, ಎ.ಪಿ.ಎಂ.ಸಿ. ಮುಂಬಾಗ, ಕೋಲಾರ. 563101 ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-07/07/2011 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 


ಪಿ.ಆರ್‌. 1493 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ ‘— ಡಬ್ಬ್ರ್ಯೂ/ಸಿಎ/ಎಫ್‌ಸಿ :— 20/2012 














ಅರ್ಜಿದಾರರು ಪ್ರತಿವಾದಿಗಳು 

1.ಶ್ರೀ ಯಲಚಪ್ಪ ಬಿನ್‌ ಲೇಟ್‌ ಚಂಗಪ್ಪ 1ಶ್ರೀಮತಿ ಕೆ.ಆರ್‌. ಜ್ಯೋತಿ, ಕೋಂ ಸುದರ್ಶನ್‌ ಮೂರ್ತಿ 

2.ಶ್ರೀಮತಿ ರತ್ನಮ್ಮ ಕೋಂ ಯಲಚಪ್ಪ ವಾಸ:- ಅಗಹಾರ, ಮುಳಬಾಗಲು ಟೌನ್‌ ಮತ್ತು ತಾ, 

ವಾಸ:- ಪತ್ರಹಳ್ಳಿ ನಂಗಲಿ ಪೋಸ್ಟ್‌ ಮುಳಬಾಗಲು ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ. 

563131 ವಿರುದ್ದ |2. ಯುನೈಟಡ್‌ ಇಂಡಿಯಾ ಇಂಷ್ಕೂರೆನ್ಸ್‌, ಕಂ.ಲಿ. ಸುಗುಣ 
ಕಾಂಫ್ಲೇಕ್ಸ್‌, ಅಂತರ ಗಂಗೆ ಮೈನ್‌ ರೋಡ್‌, 
ಕೀಲುಕೋಟೆ, ಎಕ್ಸ್‌ಟೆನ್‌ಷನ್‌, (ಕುವೆಂಪು ನಗರ,) 
ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ಸ್ಟಾಂಡ್‌ ಹತ್ತಿರ, ಕೋಲಾರ. 











ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಯಲಚಪ್ಪ ಅವರು ತಮ್ಮ ಮಗ ವೈರೆಡ್ಡಪ್ಪ ಅವರು ಪ್ರತಿವಾದಿಗಳಾದ .ಶ್ರೀಮತಿ ಕೆ.ಆರ್‌.ಜ್ಯೋತಿ, ಕೋಂ ಸುದರ್ಶನ್‌ 
ಮೂರ್ತಿ ವಾಸ:- ಅಗ್ರಹಾರ, ಮುಳಬಾಗಲು ಟೌನ್‌ ಮತ್ತು ತಾ, ಕೋಲಾರ ಜಿಲ್ಲೆ. ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:- 
31/03/2012 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1495 ಕೋಲಾರ ಉಪ ವಿಭಾಗ, ಕೋಲಾರ. 





೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ 2 ಡಬ್ಬ್ಯೂ/ಸಿಎ/ಎಫ್‌ಸಿ :—- 06/2012 














ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಅಶ್ವಿನಿ ಕೋಂ ಲೇಟ್‌ ವೆಂಕಟೇಶ್‌ 1. ಶ್ರೀಮತಿ ಲೀಲಾವತಿ ಕೋಂ ಕೆ.ವಿ. ರಾಮಚಂದ್ರಪ್ಪ 
2. ಬೇಬಿ ಮುನಿಶಾ ಈ ಮಾನಸ ಬಿನ್‌ ವೆಂಕಟೇಶ್‌ ವಾಸ:- 3ನೇ ಕ್ರಾಸ್‌, ಜೈಮಾರುತಿ ನಗರ , ನಂದಿನಿ ಲೇಔಟ್‌, 
3. ಶ್ರೀಮತಿ ರಾಮಕ್ಕ ಕೋಂ ಲೇಟ್‌ ಮುನಿವೆಂಕಟಪ್ಪ ವಿರುದ್ಧ | ಬೆಂಗಳೂರು-560096 
ವಾಸ:- ಚನ್ನಪಲ್ಲಿ ಗ್ರಾಮ. ಕಾಮಸಮುದಂ ಪೋಸ್ಟ್‌ 
ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ 














ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಅಶ್ವಿನಿ ಅವರು ತಮ್ಮ ಗಂಡ ಲೇಟ್‌ ವೆಂಕಟೇಶ್‌ ಅವರು ಪ್ರತಿವಾದಿಗಳಾದ .ಶ್ರೀಮತಿ ಲೀಲಾವತಿ ಕೋಂ ಕೆ.ವಿ. 
ರಾಮಚಂದ್ರಪ್ಪ ವಾಸ:- 3ನೇ ಕ್ರಾಸ್‌, ಜೈಮಾರುತಿ ನಗರ , ನಂದಿನಿ ಲೇಔಟ್‌, ಬೆಂಗಳೂರು-560096 ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-09/09/2011 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 

ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 

ಪಿ.ಆರ್‌. 1488 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 11/2012 


























ಅರ್ಜಿದಾರರು ಪ್ರತಿವಾದಿಗಳು 
1.ಶ್ರೀಮತಿ ಕೆ. ನಾರಾಯಣಮ್ಮ ಕೋಂ ಲೇಟ್‌ ವಿ.ಸಿ. ಶ್ರೀನಿವಾಸ 1ವಿಭಾಗಿಯಾ ನಿಯಂತ್ರಣಾಧಿಕಾರಿಗಳು, 
2.ಮಾಸ್ಟರ್‌ ವಿ.ಎಸ್‌. ಜೀವನ್‌ ಬಿನ್‌ ವಿ.ಸಿ. ಶ್ರೀನಿವಾಸ A ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, 
ವಾಸ:-ಅಬ್ಬಣಿ ಗ್ರಾಮ, ಹರಟಿ ಪೋಸ್ಟ್‌, ಇ | ಕೋಲಾರ ವಿಭಾಗ, ಕೋಲಾರ-563101 
ಕೋಲಾರ ಜಿಲ್ಲೆ. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಕೆ.ನಾರಾಯಣಮ್ಮ ಅವರು ತಮ್ಮ ಗಂಡ ಲೇಟ್‌ ವಿ.ಸಿ. ಶ್ರೀನಿವಾಸ ಅವರು ಪ್ರತಿವಾದಿಗಳಾದ. ವಿಭಾಗಿಯಾ 
ನಿಯಂತ್ರಣಾಧಿಕಾರಿಗಳು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ, ಕೋಲಾರ ವಿಭಾಗ, ಕೋಲಾರ-563101 ಇವರ ಬಳಿ ನಿರ್ವಾಹಕ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-06/06/2010 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 
ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1485 ಕೋಲಾರ ಉಪ ವಿಭಾಗ, ಕೋಲಾರ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೫೯ 





ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ ದ ಡಬ್ಲ್ಯೂ/ಸಿಎ/ಎಫ್‌ಸಿ :— 08/2012 














ಅರ್ಜಿದಾರರು ಪ್ರತಿವಾದಿಗಳು 
1ಶ್ರೀಮತಿ ವಿನೋದಮ್ಮ ಕೋಂ ಲೇಟ್‌ ಸಂಪಂಗಿ ರಾಜು 1ಶ್ರೀವೆಂಕಟೇಶ ಬಿನ್‌ ವೆಂಕಟಪ್ಪ ಉ ಚಿನ್ನಪ್ಪ 
2. ಕುಮಾರಿ ಭವಾನಿ ಬಿನ್‌ ವಿ.ಸಿ. ಲೇಟ್‌ ಸಂಪಂಗಿ ರಾಜು ವಾಸ:-ಬತ್ಸಾಹುರು ಪೋಸ್ಟ್‌ ದೋಣಿ ಮಡುಗು , 


ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 

2.ವೆಂಕಟಪ್ಪ ಈ ಚಿನ್ನಪ್ಪ, ಬಿನ್‌ ಬುಡ್ಡಪ್ಪ 
ವಾಸ;:-ಬತ್ತಾಹುರು ಪೋಸ್ಟ್‌, ದೋಣಿ ಮಡುಗು , 
ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 


3.ಸಹಾಯಕ ಎಕ್ಸಿಕ್ಯೂಟಿವ್‌ ಇಂಜಿನಿಯರ್‌ 


3ಶ್ರೀ ಸುಬ್ರಮಣಿ ರಾಜು ಬಿನ್‌ ಲೇಟ್‌ ವೆಂಕಟರಾಜು 


ನ್‌ ಲ 


ವಾಸ:-ಬತ್ತಾಹುರು ಗ್ರಾಮ, ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. ವಿರುದ 
೧ಎ 








(ಎಲಕ್ತೀಕಲ್‌) ಉಪ-ವಿಭಾಗ, ಬೆಸ್ಕಾಂ, ಬಂಗಾರಪೇಟೆ 
ಆ) 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ವಿನೋದಮ್ಮ ಅವರು ತಮ್ಮ ಗಂಡ ಲೇಟ್‌ ಸಂಪಂಗಿ ರಾಜು ಅವರು ಪ್ರತಿವಾದಿಗಳಾದ .ಶ್ರೀವೆಂಕಟೇಶ ಬಿನ್‌ 
ವೆಂಕಟಪ್ಪ ॥ ಚಿನ್ನಪ್ಪ, ವಾಸ:-ಬತ್ಸಾಹುರು ಪೋಸ್ಟ್‌, ದೋಣಿ ಮಡುಗು , ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. ಇವರ ಬಳಿ ಕೂಲಿ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-19/07/2009 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌.1487 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ ೫ಸಿಎ/ಎಫ್‌ಸಿ :— 09/2012 























ಅರ್ಜಿದಾರರು ಪ್ರತಿವಾದಿಗಳು 

1. ಶ್ರೀಮತಿ ಮಂಜುಳಮ್ಮ ॥ ಮಂಜುಳ ಕೋಂ ಲೇಟ್‌ ಮುನಿಸ್ವಾಮಿ ರಾಜು 1 ಶ್ರೀವೆಂಕಟೇಶ ಬಿನ್‌ ವೆಂಕಟಪ್ಪ ಉ ಚಿನ್ನಪ್ಪ, 

2.ಕುಮಾರಿ ಸುನೀತಾ ಬಿನ್‌ ಲೇಟ್‌ ಮುನಿಸ್ವಾಮಿ ರಾಜು ವಾಸ:-ಬತ್ತಾಹುರು ಪೋಸ್ಟ್‌, ದೋಣಿ ಮಡುಗು , 

3. ಮಾಸ್ಟರ್‌ ನವೀನ್‌ ಬಿನ್‌ ಲೇಟ್‌ ಮುನಿಸ್ವಾಮಿ ರಾಜು ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 

4. ಮಾಸ್ಟರ್‌ ವೆಂಕಟರಾಮರಾಜು ಬಿನ್‌ ಲೇಟ್‌ ಮುನಿಸ್ವಾಮಿ ರಾಜು ದ 2.ವೆಂಕಟಪ್ಪ 6 ಚಿನ್ನಪ್ಪ, ಬಿನ್‌ ಬುಡ್ಡಪ್ಪ 

ವಾಸ:-ಬತ್ತಾಹುರು ಗ್ರಾಮ, ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. ಇ | ವಾಸ:-ಬತ್ತಾಹುರು ಪೋಸ್ಟ್‌, ದೋಣಿ ಮಡುಗು , 
ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 
3.ಸಹಾಯಕ ಎಕ್ಸಿಕ್ಯೂಟಿವ್‌ ಇಂಜಿನಿಯರ್‌ 
(ಎಲಕ್ಟೀಕಲ್‌) ಉಪ-ವಿಭಾಗ, ಬೆಸ್ಕಾಂ, ಬಂಗಾರಪೇಟೆ 








ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ಮಂಜುಳಮ್ಮ ಅವರು ತಮ್ಮ ಗಂಡ ಲೇಟ್‌ ಮುನಿಸ್ವಾಮಿ ರಾಜು ಅವರು ಪ್ರತಿವಾದಿಗಳಾದ ಶ್ರೀವೆಂಕಟೇಶ ಬಿನ್‌ 
ವೆಂಕಟಪ್ಪ € ಚಿನ್ನಪ್ಪ, ವಾಸ:-ಬತ್ಸಾಹುರು ಪೋಸ್ಟ್‌, ದೋಣಿ ಮಡುಗು , ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. ಇವರ ಬಳಿ ಕೂಲಿ ಆಗಿದ್ದು, ಕರ್ತವ್ಯ 
ನಿರತನಾಗಿದ್ದಾಗ ದಿ:-19/07/2009 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


೨೬೦ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ್ವೀಕರಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1486 ಕೋಲಾರ ಉಪ ವಿಭಾಗ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ 2 ಡಬ್ಬ್ಯೂ/ಸಿಎ/ಎಫ್‌ಸಿ :— 19/2012 











ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಸುಶೀಲಮ್ಮ ಕೋಂ ಲೇಟ್‌ ಸುಬ್ಬಚಾರಿ 1ಶ್ರೀಸೀನಪ್ಪ ಗಾರೆಮೆಸ್ತಿ ಬಿನ್‌ ಲೇಟ್‌ ಮುನಿಯಪ್ಪ ವಾಸ:- 
ವಾಸ:-ಯರ್ರನಾಗನಹಳ್ಳಿ ಗ್ರಾಮ, ಉರಿಗಂಪೇಟೆ ಅಂಚೆ, ದಿಗವಾರಗಡಹಳ್ಳಿ ಗ್ರಾಮ, ಪೆದ್ದಪಲ್ಲಿ ಅಂಚೆ, ರಾಬರ್ಟ್‌ಸನ್‌ಪೇಟೆ, 
ಕೆ.ಜಿ.ಎಫ್‌. ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ ಹೋಬಳಿ, ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 
WN § ವಿರುದ್ಧ 


2.ಶ್ರೀಗೋಪಿನಾಥ್‌ ಬಿನ್‌ ಚಿನ್ನಪ್ಪಚಾರಿ, ಪಾರಂಡಹಳ್ಳಿ, 
ರಾಬರ್ಟ್‌ಸನ್‌ಪೇಟೆ, ಶನಿಮಹತ್ಮ ದೇವಸ್ಥಾನದ ಬಳಿ, 


ಕೆ.ಜಿ.ಎಫ್‌. ಬ೦ಗಾರಪೇಟೆ ತಾ, ಕೋಲಾರ ಜಿಲ್ಲೆ. 

















ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಸುಶೀಲಮ್ಮ ಅವರು ತಮ್ಮ ಗಂಡ ಲೇಟ್‌ ಸುಬ್ಬಚಾರಿ ಅವರು ಪ್ರತಿವಾದಿಗಳಾದ .ಶ್ರೀಸೀನಪ್ಪ ಗಾರೆಮೆಸ್ತಿ ಬಿನ್‌ 
ಲೇಟ್‌ ಮುನಿಯಪ್ಪ ವಾಸ:- ದಿಗವಾರಗಡಹಳ್ಳಿ ಗ್ರಾಮ, ಪೆದ್ದಪಲ್ಲಿ ಅಂಚೆ, ರಾಬರ್ಬ್‌ಸನ್‌ಪೇಟೆ, ಹೋಬಳಿ, ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. ಇವರ 
ಬಳಿ ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:-26/06/2012ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ 
ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ್ವೀಕರಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1494 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 15/2011 











ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀ.ಎಸ್‌.ಮುನಿಸ್ವಾಮಿ ಬಿನ್‌ ಲೇಟ್‌ ಸಮೀ 1. ಶ್ರೀಮತಿ ಮುನೆಂಕಟಮ್ಮ ಕೋಂ ನಾರಾಯಣಪ್ಪ 
2. ಶ್ರಿಮತಿ ಕೆ.ಸೆಲ್ವಿ ಕೋಂ ಎಸ್‌.ಮುನಿಸ್ಟಾಮಿ ದರ್ಮರಾಯಸ್ವಾಮಿ ಬೀದಿ, ಮಾಲೂರು ಟೌನ್‌ , 
ವಾಸ:-ನಂ.63, ಎದ್ರಿಸ್‌ 1ನೇ ಲೈನ್‌, ಕೋರ್‌ಮಂಡಲ್‌ ಕೋಲಾರ ಜಿಲ್ಲೆ. 
ಪೋಸ್ಟ್‌, ಕೆ.ಜಿ.ಎಫ್‌. ಕೋಲಾರ ಜಿಲ್ಲೆ. 2. ಶ್ರೀ ಅಂಬಿರೀಷ್‌ ಬಿನ್‌ ನಾರಾಯಣಪ್ಪ 
ವಿರುದ ವಾಸ:- ದರ್ಮರಾಯಸ್ವಾಮಿ ಬೀದಿ, ಮಾಲೂರು ಟೌನ್‌ , 
ತ ಕೋಲಾರ ಜಿಲ್ಲೆ 


3. ಅನಂತಬಿರೆಡ್ಡಿ ಬಿನ್‌ ಬಾಲಕೃಷ್ಣ ರೆಡ್ಡಿ, 


ವಾಸ:- ಉದ್ದಪ್ಪನಹಳ್ಳಿ ಗ್ರಾಮ, ವೇಮಗಲ್‌ ಹೋಬಳಿ, 
ಕೋಲಾರ ತ್‌ ಭತ್ತು ಜಿಲ್ಲೆ 


4.ದಿನ್ಯೂ ಇಂಡಿಯಾ ಅಷ್ಕೂರೆನ್ಸ್‌ ಕಂ.ಲಿ. ಬ್ರಾಂಚ್‌ ಕಛೇರಿ, 
ಬಾಗಲೂರು ಮೆನೆಸನ್‌, ದೊಡ್ಡಪೇಟೆ, ಕೋಲಾರ-563101 

















ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೬೧ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀ.ಎಸ್‌.ಮುನಿಸ್ಪಾಮಿ ಅವರು ತಮ್ಮ ಮಗ ಕುಮಾರ್‌ ಅವರು ಪ್ರತಿವಾದಿಗಳಾದ ಶ್ರೀಮತಿ ಮುನೆಂಕಟಮ್ಮ ಕೋಂ 
ನಾರಾಯಣಪ್ಪ ದರ್ಮರಾಯಸ್ವಾಮಿ ಬೀದಿ, ಮಾಲೂರು ಟೌನ್‌, ಕೋಲಾರ ಜಿಲ್ಲೆ.ಇವರ ಬಳಿ ಕೂಲಿ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:- 
06/03/2009ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1481 ಕೋಲಾರ ಉಪ ವಿಭಾಗ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 10/2012 























ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಕೋಮಲಮ್ಮ ಕೋಂ ಲೇಟ್‌ ನಾರಾಯಣಸ್ವಾಮಿ. 1. ಶ್ರೀರಾಮಕೃಷ್ಣಪ್ಪ ಬಿನ್‌ ವೆಂಕಟ್ರಾಮಣಪ್ಪ 
2. ಸುಕನ್ಯ ಬಿನಲೇಟ್‌ ನಾರಾಯಣಸ್ವಾಮಿ. ವಾಸ:-ಮೂಡೈನೂರು ಗ್ರಾಮ, ದುಗ್ಗಸಂದ್ರ 
3. ಸುಜಾತ ಬಿನ್‌ ಲೇಟ್‌ ನಾರಾಯಣಸ್ವಾಮಿ. ಎರು ಹೋಬಳಿ ಮುಳಬಾಗಲು ತಾ ಕೋಲಾರ ಜಿಲ್ಲೆ 
4. ಹರೀಶ್‌ ಬಿನ್‌ ಲೇಟ್‌ ನಾರಾಯಣಸ್ವಾಮಿ. i 2.  ಯೂನೈಟಡ್‌ ಇಂಡಿಯಾ ಇಂಷ್ಯೂರೆನ್ಸ್‌ ಕಂ.ಲಿ 
ವಾಸ:-ಮೂಡೈನೂರು ಗಾಮ, ದುಗ್ಗಸಂದ್ರ ಹೋಬಳಿ ಬ್ರಾಂಚ್‌ ಕಛೇರಿ, ಬಾಗಲೂರು ಮೆನೆಸನ್‌, 
ಮುಳಬಾಗಲು ತಾ ಕೋಲಾರ ಜಿಲ್ಲೆ ದೊಡ್ಡಪೇಟೆ, ಕೋಲಾರ-563101 

ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಕೋಮಲಮ್ಮ ಅವರು ತಮ್ಮ ಗಂಡ ಲೇಟ್‌ ನಾರಾಯಣಸ್ವಾಮಿ. ಅವರು ಪ್ರತಿವಾದಿಗಳಾದ .ಶ್ರೀರಾಮಕೃಷ್ಣಪ್ಪ 
ಬಿನ್‌ ವೆಂಕಟ್ರಾಮಣಪ್ಪ ವಾಸ:-ಮೂಡೈನೂರು ಗ್ರಾಮ, ದುಗ್ಗಸಂದ್ರ ಹೋಬಳಿ ಮುಳಬಾಗಲು ತಾ ಕೋಲಾರ ಜಿಲ್ಲೆ ಇವರ ಬಳಿ ಕೂಲಿ ಆಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿ:-22/12/2011ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1484 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ ೫ ಸಿಎ/ಎಫ್‌ಸಿ :— 16/2012 











ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಕೆ. ರಮದೇವಿ ಕೋಂ ಲೇಟ್‌ ರೆಡ್ಡಪ್ಪ 1. ಸಿ. ನಾನೆಸಾಬ್‌ ಬಿನ್‌ ಖಾದರ್‌ ವಾಲೀ, , 4653, 
2. ಶೋಭರಾಣಿ ಬಿನ್‌ ಲೇಟ್‌ ರೆಡ್ಡಪ್ಪ ಭಾಷಿಣಿಕೊಂಡ ಕಾಲೋನಿ, ಪುಂಗನೂರು ರಸ್ತೆ, 
3. ನವೀನ್‌ ಕುಮಾರ್‌ ಬಿನ್‌ ಲೇಟ್‌ ರೆಡ್ಡಪ್ಪ, ವಪ ಮಥನಪಲ್ಲ ಟಾನ್‌ ಚತ್ರೂಮ (ಜಿ). ಅಂಧಿಪಧೀಶು 
4. ರಾಜಮ್ಮ ಕೋಂ ವೆಂಟ್ರಾಮಣ & |. ದ್ರಿ ನ್ಯೂ ಇಂಡಿಯಾ ಅಷ್ಯೂರೆನ್ಸ್‌ ಕಂ ಲಿ,.೬ 10/214, 
ವಾಸ:- ರಾಯಲ್ಪಡು (ವಿ), ರಾಯಲ್ಲಡು (ಪೋ & ಹೋ), ಪಿ.ಎಚ್‌.ಓ ರಸ್ತೆ, ಜಿಲ್ಲಾ ನ್ಯಾಯಾಲಯ ಎದುರು, 














ಶ್ರೀನಿವಾಸಪುರ (ತಾ), ಕೋಲಾರ (ಜಿ). ಚಿತ್ತೂರು (ಜಿ), ಆಂಧ್ರಪ್ರದೇಶ. 








೨೬೨ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಕೆ.ರಮದೇವಿ ಅವರು ತಮ್ಮ ಗಂಡ ಲೇಟ್‌ ರೆಡ್ಡಪ್ಪ, ಅವರು ಪ್ರತಿವಾದಿಗಳಾದ ಸಿ. ನಾನೆಸಾಬ್‌ ಬಿನ್‌ ಖಾದರ್‌ 
ವಾಲೀ, #653, ಭಾಷಿಣಿಕೊಂಡ ಕಾಲೋನಿ, ಪುಂಗನೂರು ರಸ್ತೆ ಮದನಪಲ್ಲಿ ಟೌನ್‌, ಚಿತ್ತೂರು (ಜಿ), ಆಂಧ್ರಪ್ರದೇಶ. ಇವರ ಬಳಿ ಲೋಡರ್‌ ಆಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿ:-13/10/2006ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 

ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1498 ಕೋಲಾರ ಉಪ ವಿಭಾಗ, ಕೋಲಾರ. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ ದ ಡಬ್ಬ್ಯೂ/ಸಿಎ/ಎಫ್‌ಸಿ :— 17/2012 














ಅರ್ಜಿದಾರರು ಪ್ರತಿವಾದಿಗಳು 

1. ಫಾತೀಮಾ ಶಕೀರ, ಕೋಂ ಲೇಟ್‌ ಖಲೀಲ್‌ ಥ್ರ ಅಬ್ದುಲ್‌ ಖಲೀಲ್‌, 1. ಶ್ರೀರಾಮ ಜನರೆಲ್‌ ಇಂಷ್ಕೂರೆನ್ಸ್‌, ಕಂ.ಲಿ. ಇ-8, 

2. ಸಾದೀಕ್‌ 0 ಸಾಧೀಕ್‌ ಪಾಷ ಬಿನ್‌ ಖಲೀಲ್‌ ಛ ಅಬ್ದುಲ್‌ ಇ.ಪಿ.ಐ.ಪಿ. ಆರ್‌.ಐಐ.ಸಿ,ಒ, ಸೀತಾಪುರ, ಜೈಪುರ, 
ಖಲೀಲ್‌, ರಾಜಸ್ಥಾನ. 

3.  ಶಾಹವರ್‌ ಛ ಶಹವರ್‌ ಬೇಗಂ ಬಿನ್‌ ಖಲೀಲ್‌ ಛ ಅಬ್ದುಲ್‌ ವಿರುದ | 2. ಚ೦ದ್ರಶೇಕರ್‌ ಬಿನ್‌ ಟಿಕೆ. ಅಂಜಿನಪುರ, ನಂ; 67 
ಖಲೀಲ್‌, 5. ತಿಮ್ಮಸಂದ್ರ ಲಕ್ಕನದಹಳ್ಳಿ ಹೋಸಕೊಟೆ, 

4. ಸಾದತ್‌ 6 ಸಾದತ್‌ ಪಾಷ ಖಲೀಲ್‌ ಛ ಅಬ್ದುಲ್‌ ಖಲೀಲ್‌, ಬೆ೦ಗಳೂರು-ರುರಲ್‌ 

5. ಕೆ ಅಯ್ಕೆಶ ಬಿನ್‌ ಖಲೀಲ್‌ € ಅಬ್ದುಲ್‌ ಖಲೀಲ್‌, 

ವಾಸ: Bi ಬಂಗಾರಪೇಟೆ ತಾ, ಕೋಲಾರ ಜಿಲ್ಲೆ. 














ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಫಾತೀಮಾ ಶಕೀರ ಅವರು ತಮ್ಮ ಗಂಡ ಲೇಟ್‌ ಖಲೀಲ್‌ ಅಬ್ದುಲ್‌ ಖಲೀಲ್‌, ಅವರು ಪ್ರತಿವಾದಿಗಳಾದ 
ಶ್ರೀರಾಮ ಜನರೆಲ್‌ ಇಂಷ್ಯೂರೆನ್ಸ್‌, ಕಂ.ಲಿ. ಇ-8, ಇ.ಪಿ.ಐ.ಪಿ. ಆರ್‌.ಐಐ.ಸಿ,ಒ, ಸೀತಾಪುರ, ಜೈಪುರ, ರಾಜಸ್ಥಾನ. ಇವರ ಬಳಿ ಚಾಲಕರಗಿದ್ದು, 
ಕರ್ತವ್ಯ ನಿರತನಾಗಿದ್ದಾಗ ದಿ:-11/03/2012ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ 
ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1497 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 18/2012 























ಅರ್ಜಿದಾರರು ಪ್ರತಿವಾದಿಗಳು 
1. ಶ್ರೀಮತಿ ಗೌರಮ್ಮ ಕೋಂ ಲೇಟ್‌ ಮುನೆಪ್ಪ ಶ್ರೀಮತಿ ಪ್ರತಿಮ, ಕೋಂ ಸ್ವಾಮಿ ಗೌಡ, 
2.ಶ್ರೀ ಮುನೆಪ, ಬಿನ್‌ ಡಿ.ನಾರೆಪ್ಪ ವಾಸ:- 481, ನ್ಯೂ ನಂ.143, ಲಕ್ಷ್ಮೀಪುರಂ 4ನೇ ಕ್ರಾಸ್‌, 
ವಾಸಃ- ಚಾಂಪಲ್ಲಿ ಹಳ್ಳಿ, ರಾನೂರ್‌ ಹೋಬಳಿ, ಶ್ರೀನಿವಾಸಪುರ | ಕ್ಲೂ ಬಿ೦ಗಳೂರು-560036 
ತಾ, ಕೋಲಾರ ಜಿಲ್ಲೆ. 5..| 2.ಿ.ಓರಿಹೆಂಟಲ್‌ ಇಂಷ್ಯೂರೆನ್ಸ್‌ ಕಂ.ಲಿ. ಡಿ.ಒ.6, ॥20, 
2ನೇಫ್ಲೋರ್‌, 9ನೇ ಮೈನ್‌, ಪೈ ವೈಸ್‌ರಾಯ್‌ ಹೋಟೆಲ್‌ 
ಮುಂಬಾಗ, ಜಯನಗರ 3ನೇ ಬ್ರಾಕ್‌, ಬೆಂಗಳೂರು-11 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೬೩ 





ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಗೌರಮ್ಮ ಅವರು ತಮ್ಮ ಗಂಡ ಲೇಟ್‌ ಮುನೆಪ್ಪ ಅವರು ಪ್ರತಿವಾದಿಗಳಾದ .ಶ್ರೀಮತಿ ಪ್ರತಿಮ, ಕೋಂ ಸ್ವಾಮಿ 
ಗೌಡ, ವಾಸ:- 181 ನ್ಯೂ ನಂ.143, ಲಕ್ಷ್ಮೀಪುರಂ 4ನೇ ಕ್ರಾಸ್‌, ಬೆ೦ಗಳೂರು-560036 ಇವರ ಬಳಿ ಚಾಲಕಲಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ 
ದಿ:-31/03/2012ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ ಇದ್ದರೆ 

ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 

ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 

ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 

ಪಿ.ಆರ್‌. 1496 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 


ಪ್ರಕರಣ ಸಂಖ್ಯೆ ದ ಡಬ್ಬ್ಯೂ/ಸಿಎ/ಎಫ್‌ಸಿ :— 13/2012 




















ಅರ್ಜಿದಾರರು ಪ್ರತಿವಾದಿಗಳು 
ಶ್ರೀಮತಿ ಯಶೋದಮ್ಮ ಕೋಂ ಲೇಟ್‌ ಶ್ರೀ ಚಂದಪ್ಪ 1 ಶ್ರೀ ಖಾದರ್‌ವಳ್ಳಿ, ಮೇಜರ್‌, ವಾಸ: ಗೌನಪಲ್ಲಿ ಗ್ರಾಮ 
2. ಶ್ರೀ ಸಂತೋಶ ಬಿನ್‌ ಲೇಟ್‌ ಶ್ರೀ ಚಂದಪ್ಪ ಇ ಮತ್ತು ಪೋಸ್ಟ್‌, ಶ್ರೀನಿವಾಸಪುರ ತಾ, ಕೋಲಾರ ಜಿಲ್ಲೆ, 
ವಾಸ:- 4ನೇ ಕ್ರಾಸ್‌, ಕಾರಂಜಿಕಟ್ಟೆ, ಕೋಲಾರ ಟೌನ್‌. ij 2. ದಿ ನ್ಯೂ ಇಂಡಿಯಾ ಅಷ್ಕೂರೆನ್ಸ್‌ ಕಂ.ಲಿ. ಬಾಗಲೂರು 
ಮೆನಸನ್‌, ದೊಡ್ಡಪೇಟೆ, ಕೋಲಾರ ಟೌನ್‌. 
ಅಧಿಸೂಚನೆ 


ಅರ್ಜಿದಾರರಾದ ಶ್ರೀಮತಿ ಯಶೋದಮ್ಮ ಅವರು ತಮ್ಮ ಗಂಡ ಲೇಟ್‌ ಶ್ರೀ ಚಂದ್ರಪ್ಪ ಅವರು ಪ್ರತಿವಾದಿಗಳಾದ ಶ್ರೀ ಖಾದರ್‌ವಳ್ಳಿ, 
ಮೇಜರ್‌, ವಾಸ:-ಗೌನಪಲ್ಲಿ ಗ್ರಾಮ ಮತ್ತು ಪೋಸ್ಟ್‌, ಶ್ರೀನಿವಾಸಪುರ ತಾ, ಕೋಲಾರ ಜಿಲ್ಲೆ. ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ 
ದಿ:31/03/2012 ರಂದು ಅಪಘಾತಕ್ಕೀಡಾಗಿ ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು 
ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ. 


ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ ಇದ್ದರೆ 
ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿಸಲಾಗುತ್ತದೆಂದು ತಿಳಿಸಲಾಗಿದೆ. 


ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾಂಕ 19-11-2012 ರಂದು 
ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1482 ಕೋಲಾರ ಉಪ ವಿಭಾಗ, ಕೋಲಾರ. 


ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು ನ್ಯಾಯಾಲಯದಲ್ಲಿ ಕೋಲಾರ 
ಪ್ರಕರಣ ಸಂಖ್ಯೆ :- ಡಬ್ಲೂ 8 ಸಿಎ/ಎಫ್‌ಸಿ :— 12/2011 


ಅರ್ಜಿದಾರರು ಪ್ರತಿವಾದಿಗಳು 
1.ಶ್ರೀಮತಿ ರೆಹನಾಜಾನ್‌ ಕೋಂ ಲೇಟ್‌ ಜಾಂದ್‌ಪಾಷ, ಈ ಚಾಂದ್‌ 1ಸೈಯದ್‌ ನಾಯಾಜ್‌ ಬಿನ್‌ ಸೈಯಾದ್‌ ಕರೀಂ, 
2.ಫರ್‌ಹೀನ್‌ತಾಜ್‌, ಬಿನ್‌ ಚಾಂದ್‌ಪಾಷ, € ಚಾಂದ್‌ ಮುಜಾವರ್‌ ಮೋಹಲ್ಲಾ, ಮುಳಬಾಗಲು, ಕೋಲಾರ ಜಿಲ್ಲೆ. 
೦ 


ನಂ.41, 2ನೇ ಫ್ಲೋರ್‌, ಕೃಸ್ತು, ಕಾ೦ಪ್ಲೇಕ್ಸ್‌. ಮಂಡಾವಿ 


4.ಶಾಹೀದ್‌ಅಪ್ರೀಧಿ ಬಿನ್‌ ಚಾಂದ್‌ಪಾಷ, 6 ಚಾಂದ್‌ 
ಮೋಟರ್ಸ್‌ ಹತ್ತಿರ, ಲೇವೆಲೇ ರೋಡ್‌, ಬೆಂಗಳೂರು-01 


ವಾಸ:-ನಂ.2303, ವಾರ್ಡ್‌ನಂ.23, ಮುಳಬಾಗಲು, ಕೋಲಾರ ಜಿಲ್ಲೆ. 


೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





ಅಧಿಸೂಚನೆ 
ಅರ್ಜಿದಾರರಾದ ಶ್ರೀಮತಿ ರೆಹನಾಜಾನ್‌ ಅವರು ತಮ್ಮ ಗಂಡ ಚಾಂದ್‌ಪಾಷ, 6 ಚಾಂದ್‌ ಅವರು ನೇ, ಪ್ರತಿವಾದಿಗಳಾದ ಮುಜಾವರ್‌ 
ಮೋಹಲ್ಲಾ, ಮುಳಬಾಗಲು, ಕೋಲಾರ ಜಿಲ್ಲೆ. ಇವರ ಬಳಿ ಚಾಲಕ ಆಗಿದ್ದು, ಕರ್ತವ್ಯ ನಿರತನಾಗಿದ್ದಾಗ ದಿ:-20/95/2011 ರಂದು ಅಪಘಾತಕ್ಕೀಡಾಗಿ 
ಮರಣ ಹೊಂದಿರುತ್ತಾರೆಂದು ತಿಳಿಸಿ, ಮೃತನ ಅವಲಂಬಿತರಾದ ಅವರಿಗೆ ಪರಿಹಾರವನ್ನು ಕೊಡಿಸಿಕೊಡಬೇಕೆಂದು ಈ ನ್ಯಾಯಾಲಯಕ್ಕೆ ಅರ್ಜಿ 
ಸಲ್ಲಿಸಿರುತ್ತಾರೆ. 
ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ ತಕರಾರು ಏನಾದರೂ 
ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರೆ ಯಾವುದೇ ರೀತಿಯ ತಕರಾರು ಇದ್ದರೆ ಈ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 
ದಿನದಿಂದ 30 ದಿನಗಳ ಒಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು 
ಯಾವ ಕ್ಷೇಂ ಅರ್ಜಿ : ತಕರಾರು ಅರ್ಜಿ ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮ ಜರುಗಿದಲಾಗುತ್ತದೆಂದು ತಿಳಿಸಲಾಗಿದೆ. 
ಈ ಅಧಿಸೂಚನೆಯನ್ನು ನನ್ನ ಹಸ್ತಾಕ್ಷರ ಹಾಗೂ ಈ ನ್ಯಾಯಾಲಯದ ಮೊಹರಿನೊಂದಿಗೆ ಇದೇ ದಿನಾ೦ಕ 19-11-2012 ರಂದು ನೀಡಲಾಗಿದೆ. 


ಎಸ್‌.ರೇವಣ್ಣ 
ಕಾರ್ಮಿಕ ಅಧಿಕಾರಿ ಮತ್ತು ನಷ್ಟ ಪರಿಹಾರ ಆಯುಕ್ತರು 
ಪಿ.ಆರ್‌. 1483 ಕೋಲಾರ ಉಪ ವಿಭಾಗ, ಕೋಲಾರ. 
ಒಳಾಡಳಿತ ಸಚಿವಾಲಯ 
ಸಂಖ್ಯೆ: ಒಳ 14 ಪಿಪಿಇ 2012, ಬೆಂಗಳೂರು, ದಿನಾಂಕ: 28.8.2012 
ಅಧಿಸೂಚನೆ 

ಈ ಕೆಳಕಂಡ ತ:ಖ್ತೆಯ ಅಂಕಣ (2)ರಲ್ಲಿ ನಮೂದಿಸಿರುವ ನ್ಯಾಯಾಲಯಗಳಲ್ಲಿ ತ:ಖ್ತೆಯ ಅಂಕಣ (3) ಮತ್ತು (4ರಲ್ಲಿ ನಮೂದಿಸಿರುವ 
ಪ್ರಕರಣ ಮತ್ತು ಪ್ರತಿ ಪ್ರಕರಣಗಳು ದಾಖಲಾಗಿರುತ್ತವೆ. ಆದ ಕಾರಣ ಅಂಕಣ (4)ರಲ್ಲಿ ನಮೂದಿಸಿರುವ ಪ್ರತಿ ಪ್ರಕರಣಗಳಲ್ಲಿ ಸರ್ಕಾರದ ಪರವಾಗಿ 
ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು ಅಂಕಣ (5)ರಲ್ಲಿ ನಮೂದಿಸಿರುವ ಅಭಿಯೋಜಕರನ್ನು ಸರ್ಕಾರದ ಪರವಾಗಿ ಹಾಜರಾಗಲು ನೇಮಿಸಿದೆ. 






































ಪ್ರಕರಣದ ಪ್ರತಿ ಪ್ರಕರಣ 
ಕ್ರ ನ್ಯಾಯಾಲಯದ ಹಸರು ಸಂಖ್ಯೆ50/ ಸಂಖ್ಯೆ50/ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ. ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
1 ಜೆಎಂಎಫ್‌ಸಿ ನ್ಯಾಯಾಲಯ, ಮಂಡ್ಯ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
579/09 342/09 ಜೆಎಂಎಫ್‌ಸಿ ನ್ಯಾಯಾಲಯ, ಮಂಡ್ಯ 
2 (ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸಸಿ. ಸಸಿ. ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ 
ಯಾದಗಿರಿ 04/11 05/1 ನ್ಯಾಯಾಲಯ, ಯಾದಗಿರಿ 
40/1 75/1 
12/1 11/1 
100/10 23/1 
19/1 16/12 
54/10 11/12 
25/1 44/1 
08/11 70/1 
3 ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹುಮನಾಬಾದ್‌ 420/06 805/06 ಜೆಎಂಎಫ್‌ಸಿ ನ್ಯಾಯಾಲಯ, ಬಸವಕಲ್ಯಾಣ 








































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೬೫ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ರಿ `` ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
4 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ 
ಮಂಡ್ಯ 106/0 127/0 ನ್ಯಾಯಾಲಯ, ಶ್ರೀರಂಗಪಟ್ಟಣ 
5 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಅಫಜಲ್‌ಪುರ 386/1 387/1 ಜೆಎಂಎಫ್‌ಸಿ ನ್ಯಾಯಾಲಯ, ಗುಲ್ಬರ್ಗ 
6 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ದಾವಣಗೆರೆ 1324/10 1392/10 ಜೆಎಂಎಫ್‌ಸಿ ನ್ಯಾಯಾಲಯ, ದಾವಣಗೆರೆ 
598/1 599/11 
1834/0 2198/10 
831/1 1128/1 
1121/0 1122/10 
2098/10 2168/10 
7 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹೊಸದುರ್ಗ 254/1 253/1 ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಹೊಳಲ್ಕೆರೆ 
8 ಸಿ.ಜೆ.ಎಂ. ನ್ಯಾಯಾಲಯ, ಚಿತ್ರದುರ್ಗ ಸಿ.ಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
717/1 872/1 ಅಧೀಕ್ಷಕರ ಕಚೇರಿ, ಚಿತ್ರದುರ್ಗ 
477/1 478/1 
337/2 536/2 
9 ಸಿ.ಜೆ.ಎ೦. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ರಾಯಚೂರು 85/2 61/12 ಅಧೀಕ್ಷಕರ ಕಚೇರಿ, ರಾಯಚೂರು 
10 | 2ನೇ ಜೆ.ಎಂ.ಎಫ್‌.ಸಿ. ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಮೈಸೂರು 49/09 166/09 ಮೈಸೂರು 
214/09 209/09 
11 | ಜೆಎಂಎಫ್‌ಸಿ ನ್ಯಾಯಾಲಯ, ಶಿಡ್ಲಘಟ್ಟ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
452/10 453/0 ಜೆಎಂಎಫ್‌ಸಿ ನ್ಯಾಯಾಲಯ, ಚಿಂತಾಮಣಿ 
242/0 243/0 
245/1 246/1 
265/1 266/1 
68/11 69/1 
12 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಗೌರಿಬಿದನೂರು 699/1 489/11 ಜೆಎಂಎಫ್‌ಸಿ ನ್ಯಾಯಾಲಯ, ಗೌರಿಬಿದನೂರು 
13 | ಜೆಎಂಎಫ್‌ಸಿ ನ್ಯಾಯಾಲಯ, ಮಾನ್ವಿ ಸಿ.ಸಿ ಸಿ.ಸಿ ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
257/1 256/1 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸಿಂಧನೂರು 
14 | ಅಪರ ಸಿಜೆಎಂ ನ್ಯಾಯಾಲಯ, ಸಿ.ಸಿ ಸಿ.ಸಿ ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ರಾಯಚೂರು 369/1 508/1 ಅಧೀಕ್ಷಕ ಕಚೇರಿ, ರಾಯಚೂರು 
15 |1ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ ಸಿ.ಸಿ ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ಚಿತ್ರದುರ್ಗ 2180/10 2179/10 ಅಧೀಕ್ಷಕ ಕಚೇರಿ, ಚಿತ್ರದುರ್ಗ 
















































































೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ರಿ `` ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
16 | ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಶ್ರೀರಂಗಪಟ್ಟಣ 614/10 613/0 (ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಶ್ರೀರಂಗಪಟ್ಟಣ 
17 | ತ್ವರಿತ ಗತಿ ನ್ಯಾಯಾಲಯ, ಹುಕ್ಕೇರಿ ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 3ನೇ ತ್ವರಿತ ಗತಿ 
44/11 342/0 ನ್ಯಾಯಾಲಯ, ಬೆಳಗಾವಿ 
231/1 70/2 
18 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಸಾಗರ 513/10 537/10 (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸೊರಬ 
19 | ಅಧಿಕ ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. 148/1 ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಸಾಗರ 46/12 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಸೊರಬ 
20 | ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ನ್ಯಾಯಾಲಯ, ಸಂಕೇಶ್ವರ 633/0 735/0 ಜೆಎಂಎಫ್‌ಸಿ ನ್ಯಾಯಾಲಯ, ಚಿಕ್ಕೋಡಿ 
21 | ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ) ಆರಕ್ಷಕ 
ನ್ಯಾಯಾಲಯ, ರೋಣ 287/1 268/1 ಅಧೀಕ್ಷಕರ ಕಚೇರಿ, ಗದಗ 
406/10 385/0 
22 | 2ನೇ ಅಧಿಕ ಸಿಜೆ (ಕಿವಿ ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 2084/10 1870/10 ಜೆಎಂಎಫ್‌ಸಿ ನ್ಯಾಯಾಲಯ, ಧಾರವಾಡ 
ಧಾರವಾಡ 
23 | ಪ್ರಧಾನ ಸಿಜೆ (ಕವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, 141/09 142/09 ಜೆಎಂಎಫ್‌ಸಿ ನ್ಯಾಯಾಲಯ, ಹಾನಗಲ್‌ 
ಹಾನಗಲ್‌ 
24 |ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಬಳ್ಳಾರಿ 336/1 16/1 ಸಿಜೆಎಂ ನ್ಯಾಯಾಲಯ, ಬಳ್ಳಾರಿ 
25 | ಪ್ರಧಾನ ಸಿಜೆ (ಕಿವ) ಮತ್ತು ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, ಬಳ್ಳಾರಿ 666/1 717/1 ಸಿಜೆಎಂ ನ್ಯಾಯಾಲಯ, ಬಳ್ಳಾರಿ 
26 | ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ, ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ನ್ಯಾಯಾಲಯ, ಜಗಳೂರು 877/1 863/1 ಜೆಎಂಎಫ್‌ಸಿ ನ್ಯಾಯಾಲಯ, ದಾವಣಗೆರೆ 
804/11 799/11 
27 |1ನೇ ಅಪರ ಸಿಜೇಕಿವಿ) ಮತ್ತು ಸಿಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ಜೆಎಂಎಫ್‌ಸಿ ನ್ಯಾಯಾಲಯ, 1456/09 1739/09 ಅಧೀಕ್ಷಕರ ಕಚೇರಿ, ಚಿತ್ರದುರ್ಗ 
ಚಿತ್ರದುರ್ಗ 
28 | ವಿಶೇಷ ನ್ಯಾಯಾಲಯ, ರಾಯಚೂರು ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
19/0 164/1 ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 
ಸ್ಪೇ.ಸಿ. ಎಸ್‌.ಸಿ. 
57/10 112/11 
40/1 158/0 
10/1 44/1 


































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೬೭ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖೆ:SC/ 
ಸಂ. ಲ] ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
ಸ್ಲೇ.ಸಿ. ಸ್ಲೇ.ಸಿ. 
19/1 43/1 
57/1 138/1 
ಸ್ಪೇ.ಸಿ. ಎಸ್‌.ಸಿ. 
14/11 108/1 
ಸ್ಲೇ.ಸಿ. ಎಸ್‌.ಸಿ. 
53/10 50/1 
ಸ್ಪೇ.ಸಿ. ಸ್ಲೇ.ಸಿ. 
32/1 18/1 
ಸ್ಪೇ.ಸಿ. ಎಸ್‌.ಸಿ. 
35/10 25/1 
ಸ್ಪೇ.ಸಿ. ಎಸ್‌.ಸಿ. 
76/1 23/0 
ವಿಶೇಷ ನ್ಯಾಯಾಲಯ, ರಾಯಚೂರು ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
27/1 165/1 ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 
ಸ್ಪೇ.ಸಿ. ಎಸ್‌.ಸಿ. 
100/10 93/1 
30/0 178/0 
29 | 2ನೇ ತ್ವರಿತ ಗತಿ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ 
ಕೊಪ್ಪಳ 35/1 83/1 ನ್ಯಾಯಾಲಯ, ಕೊಪ್ಪಳ 
30 | ಸಿಜೆ ಮತ್ತು ಸಿಜೆಎಂ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ರಾಮನಗರ 1026/08 1021/08 ಸಿಜೆ(ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ರಾಮನಗರ 
31 | ಅಪರ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಬಳ್ಳಾರಿ 83/1 29/12 ನ್ಯಾಯಾಲಯ, ಬಳ್ಳಾರಿ 
32 | ಅಧಿಕ ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ದೇವನಹಳ್ಳಿ 1364/09 1365/09 ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ದೇವನಹಳ್ಳಿ 
33 | ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಗುಡಿಬಂಡೆ 145/0 28/1 ಜೆಎಂಎಫ್‌ಸಿ ನ್ಯಾಯಾಲಯ, ಬಾಗೇಪಲ್ಲಿ 
09/2 10/12 
34 | ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಚಿಕ್ಕನಾಯಕನಹಳ್ಳಿ 629/10 628/0 ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಚಿಕ್ಕನಾಯಕನಹಳ್ಳಿ 
35 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಸಿಂಧನೂರು 535/1 536/1 ಜೆಎಂಎಫ್‌ಸಿ ನ್ಯಾಯಾಲಯ, ಸಿಂಧನೂರು 
36 | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಕಾರವಾರ 103/1 104/1 ಸಿಜೆಎಂ ನ್ಯಾಯಾಲಯ, ಕಾರವಾರ 































































































೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ಲ] ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
37 | 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಮಂಗಳೂರು 5127/10 4447/10 ಜೆಎಂಎಫ್‌ಸಿ ನ್ಯಾಯಾಲಯ, ಮಂಗಳೂರು 
2226/1 2224/1 
38 | 2ನೇ ಅಧಿಕ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ಉಡುಪಿ 139/1 850/1 ಅಧಿಕ ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಉಡುಪಿ 
39 | ಅಪರ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಪುತ್ತೂರು 2602/10 438/1 ಜೆಎಂಎಫ್‌ಸಿ ನ್ಯಾಯಾಲಯ, ಬೆಳ್ತಂಗಡಿ 
40 |ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಚಿಕ್ಕಮಗಳೂರು 2590/07 2268/07 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಚಿಕ್ಕಮಗಳೂರು 
41 | ಪ್ರಧಾನ ಜೆಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ತರಿಕೆರೆ 391/1 392/1 ಜೆಎಂಎಫ್‌ಸಿ ನ್ಯಾಯಾಲಯ, ಕಡೂರು 
42 | ಪ್ರಧಾನ ಸಿಜೆ (ಕಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, ಕಡೂರು 336/1 323/1 ಜೆಎಂಎಫ್‌ಸಿ ನ್ಯಾಯಾಲಯ, ಕಡೂರು 
568/0 760/0 
43 |ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ, ಸಿ.ಸಿ, ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
ನ್ಯಾಯಾಲಯ, ಭದ್ರಾವತಿ 844/11 315/1 ಹೆಚ್ಚುವರಿ ಸಿಜೆ ಮತ್ತು ಜೆಎಂಎಫ್‌ಸಿ 
2480/10 2472/10 ನಾಯಾಲಯ್ಯೂ:ಭವ್ರಾವತಿ 
44 | ವಿಶೇಷ ನ್ಯಾಯಾಲಯ, ರಾಯಚೂರು ಸ್ಪೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
42/09 114/10 ನ್ಯಾಯಾಲಯ, ರಾಯಚೂರು 
45 | ತ್ವರಿತ ಗತಿ ನ್ಯಾಯಾಲಯ, ಹಾವೇರಿ ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
48/12 49/12 ನ್ಯಾಯಾಲಯ, ಹಾವೇರಿ 
46 | ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಹೊಸಪೇಟಿ 183/1 155/1 (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಹಗರಿಬೊಮ್ಮನಹಳ್ಳಿ 
47 |1ನೇ ಅಧಿಕ ಸಿಜೆ (ಕಿವಿ ಮತ್ತು ಸಿ.ಸಿ, ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ಜೆಎಂಎಫ್‌ಸಿ ನ್ಯಾಯಾಲಯ, 2445/10 2498/10 ಅಧೀಕ್ಷಕರ ಕಚೇರಿ, ಚಿತ್ರದುರ್ಗ 
ಚಿತ್ರದುರ್ಗ 
48 | ಅಧಿಕ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಲಯ, ಚಿಕ್ಕಮಗಳೂರು 16/1 55/2 ನ್ಯಾಯಾಲಯ, ಚಿಕ್ಕಮಗಳೂರು 
49 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಜಮಖಂಡಿ 15/0 06/2 ಜೆಎಂಎಫ್‌ಸಿ ನ್ಯಾಯಾಲಯ, ಜಮಖಂಡಿ 
03/0 05/12 
256/1 257/1 
362/09 363/09 
50 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ 
ಬಾಗಲಕೋಟೆ 75/1 70/1 ನ್ಯಾಯಾಲಯ, ಜಮಖಂಡಿ 
51 | 2ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಶಿವಮೊಗ್ಗ 3549/08 3028/08 ಜೆಎಂಎಫ್‌ಸಿ ನ್ಯಾಯಾಲಯ, ಶಿವಮೊಗ್ಗ 


































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೬೯ 
A ಪ್ರಕರಣದ ಪ್ರತಿ ಪ್ರಕರಣ 
ಕ್ರ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ಸಂ. i Si ಸ ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
52 [ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ನ್ಯಾಯಾಲಯ, ಜಗಳೂರು 1034/1 1033/1 ಜೆಎಂಎಫ್‌ಸಿ ನ್ಯಾಯಾಲಯ, ದಾವಣಗೆರೆ 
53 | ಅಧಿಕ ಸಿಜೆ(ಕಿವಿ)ಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹೊಸಪೇಟೆ 162/12 155/2 ಜೆಎಂಎಫ್‌ಸಿ ನ್ಯಾಯಾಲಯ, 
ಹಗರಿಬೊಮ್ಮನಹಳ್ಳಿ 
54 | ಸಿಜೇಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹರಪನಹಳ್ಳಿ 299/1 236/1 ಜೆಎಂಎಫ್‌ಸಿ ನ್ಯಾಯಾಲಯ, ಹೂವಿನಹಡಗಲಿ 
55 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ  ಅಭಿಯೋಜಕರು, ತ್ವರಿತ ಗತಿ 
ಹಾವೇರಿ 35/2 38/12 ನ್ಯಾಯಾಲಯ, ಹಾವೇರಿ 
56 ತ್ವರಿತ ಗತಿ ನ್ಯಾಯಾಲಯ, ತಿಪಟೂರು ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ 
25/1 215/1 ನ್ಯಾಯಾಲಯ, ತುಮಕೂರು 
57 | ತ್ವರಿತ ಗತಿ ನ್ಯಾಯಾಲಯ, ಹುಕ್ಕೇರಿ ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ 
131/2 132/12 ನ್ಯಾಯಾಲಯ, ಬೆಳಗಾವಿ 
58 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ನ್ಯಾಯಾಲಯ, ಅಥಣಿ 764/1 798/1 ಜೆಎಂಎಫ್‌ಸಿ ನ್ಯಾಯಾಲಯ, ಅಥಣಿ 
657/1 196/1 
778/1 712/1 
59 (ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮೊಳಕಾಲ್ಮೂರು 110/2 132/2 ಜೆಎಂಎಫ್‌ಸಿ ನ್ಯಾಯಾಲಯ, ಚಳ್ಳಕೆರೆ 
813/1 796/1 
60 | 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ಶಿವಮೊಗ್ಗ 1297/1 1298/1 ಅಧೀಕ್ಷಕ ಕಚೇರಿ, ಶಿವಮೊಗ್ಗ 
61 | ವಿಶೇಷ ನ್ಯಾಯಾಲಯ, ಗುಲ್ಬರ್ಗ ಸ್ಪೇ.ಸಿ. ಸ್ಪೇ.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ 
602/10 607/10 ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗ 
ಸ್ಟೇ.ಸಿ. ಎಸ್‌.ಸಿ. 
230/09 97/12 
62 |ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಸೊರಬ 354/0 124/0 (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಶಿಕಾರಿಪುರ 
63 | 2ನೇ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
ನ್ಯಾಯಾಲಯ, ಚಿತ್ರದುರ್ಗ 1047/11 761/1 ಅಧೀಕ್ಷಕರ ಕಚೇರಿ, ಚಿತ್ರದುರ್ಗ 
64 |ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಹೊನ್ನಾಳಿ 156/09 158/09 (ಕಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಶಿಕಾರಿಪುರ 
65 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಸಿಂಧಗಿ 06/2 07/2 (ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
126/1 127/1 ಸಿಂಧಗಿ 
106/12 100/12 
82/11 85/1 
66 | ಅಧಿಕ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹಾವೇರಿ 370/1 371/1 ಸಿಜೆಎಂ ನ್ಯಾಯಾಲಯ, ಹಾವೇರಿ 

























































































೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ಲ] ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
67 | ಸಿಜೆಎಂ ನ್ಯಾಯಾಲಯ, ಗದಗ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 1ನೇ 
67/2 131/1 ಜೆಎಂಎಫ್‌ಸಿ ನ್ಯಾಯಾಲಯ, ಗದಗ 
68 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಹಾನಗಲ್‌ 122/0 71/0 ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಸವಣೂರು 
44/1 76/1 
69 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಮುಂಡರಗಿ 103/1 104/1 ಸಿಜೆಎಂ ನ್ಯಾಯಾಲಯ, ಗದಗ 
70 | 1ನೇ ಅಧಿಕ ಸಿಜೆಎಂ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಧಾರವಾಡ 172/1 152/1 3ನೇ ಸಿಜೆಎಂ ನ್ಯಾಯಾಲಯ, ಧಾರವಾಡ 
7 |3ನೇ ಅಧಿಕ ಸಿಜೆ (ಹಿವಿ) ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
ಜೆಎಂಎಫ್‌ಸಿ ನ್ಯಾಯಾಲಯ, 99/12 101/2 ಜೆಎಂಎಫ್‌ಸಿ ನ್ಯಾಯಾಲಯ, ಬಿಜಾಪುರ 
ಬಿಜಾಪುರ 
72 | ಪ್ರಧಾನ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಧಿಕ 
ಕುಮುಟಾ 833/1 723/1 ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ನ್ಯಾಯಾಲಯ, ಕುಮುಟಾ 
73 |1ನೇ ಅಧಿಕ 1ನೇ ಸಿಜೆ ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಜೆಎಂಎಫ್‌ಸಿ ನ್ಯಾಯಾಲಯ, 2050/1 292/2 ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ 
ಮೈಸೂರು ನ್ಯಾಯಾಲಯ, ಮೈಸೂರು 
74 | 3ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 4ನೇ 
ಗುಲ್ಬರ್ಗ 4371/1 3156/1 ಜೆಎಂಎಫ್‌ಸಿ ನ್ಯಾಯಾಲಯ, ಗುಲ್ಬರ್ಗ 
75 | ಅಪರ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಬಳ್ಳಾರಿ 11/1 128/1 ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 
76 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ಉಡುಪಿ 01/1 62/11 ಮತ್ತು ಸತ್ರ ನ್ಯಾಯಾಲಯ, ಮಂಗಳೂರು 
77 | 6ನೇ ಅಪರ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ಅಪರ ಜಿಲ್ಲಾ 
ನ್ಯಾಯಾಲಯ, ಮೈಸೂರು 37/0 07/1 ಮತ್ತು ಸತ್ರ ನ್ಯಾಯಾಲಯ, ಮೈಸೂರು 
78 | ಜೆಎಂಎಫ್‌ಸಿ ನ್ಯಾಯಾಲಯ, ಸೇಡಂ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
28/07 29/07 ಜೆಎಂಎಫ್‌ಸಿ ನ್ಯಾಯಾಲಯ, ಚಿಂಚೋಳಿ 
79 |2ನೇ ಅಪರ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಬಿಜಾಪುರ 26/0 10/1 ಮತ್ತು ಸತ್ರ ನ್ಯಾಯಾಲಯ, ಬಿಜಾಪುರ 
80 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ  ಅಭಿಯೋಜಕರು, ತ್ವರಿತ ಗತಿ 
ಗದಗ 89/10 91/10 ನ್ಯಾಯಾಲಯ, ಗದಗ 
81 | ವಿಶೇಷ ನ್ಯಾಯಾಲಯ, ಗುಲ್ಬರ್ಗ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 3ನೇ ಅಪರ ಜಿಲ್ಲಾ 
376/1 120/2 ಮತ್ತು ಸತ್ರ ನ್ಯಾಯಾಲಯ, ಗುಲ್ಬರ್ಗ 
ಸ್ಪೇ.ಸಿ. ಎಸ್‌.ಸಿ. 
221/1 23/2 
82 | ಜೆಎಂಎಫ್‌ಸಿ ನ್ಯಾಯಾಲಯ, ಬೆಳ್ತಂಗಡಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
488/1 589/1 ಜೆಎಂಎಫ್‌ಸಿ ನ್ಯಾಯಾಲಯ, ಪುತ್ತೂರು 
83 | ಅಪರ ಜಿಲ್ಲಾ ಮತ್ತು ಸತ್ರ ಸ್ಲೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಬಳ್ಳಾರಿ 53/1 71/2 ಮತ್ತು ಸತ್ರ ನ್ಯಾಯಾಲಯ, ಬಳ್ಳಾರಿ 































































































ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೭೧ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ಲ] ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
84 | ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ತ್ವರಿತ ಗತಿ 
ಬಾಗಲಕೋಟೆ 31/12 32/2 ನ್ಯಾಯಾಲಯ, ಜಮಖಂಡಿ 
85 |2ನೇ ಹೆಚ್ಚುವರಿ ಸಿಜೆ ಮತ್ತು ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ಜೆಎಂಎಫ್‌ಸಿ ನ್ಯಾಯಾಲಯ, ಕಡೂರು 280/1 373/1 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಕಡೂರು 
86 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ನ್ಯಾಯಾಲಯ, ಕಡೂರು 765/1 766/1 ಹೆಚ್ಚುವರಿ ಸಿಜೆ ಮತ್ತು ಜೆಎಂಎಫ್‌ಸಿ 
446/1 447/11 ಭಾರಿಯ ತೂ 
57/2 58/2 
87 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ನ್ಯಾಯಾಲಯ, ಅರಸೀಕೆರೆ 232/0 1247/0 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಕೊಳ್ಳೇಗಾಲ 
88 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ನ್ಯಾಯಾಲಯ, ಮಡಿಕೇರಿ 527/0 428/10 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಮಡಿಕೇರಿ 
974/10 973/0 
89 | ಅಪರ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಮಡಿಕೇರಿ 21/2 14/2 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಮಡಿಕೇರಿ 
90 , ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಕುಣಿಗಲ್‌ 806/0 635/0 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಕುಣಿಗಲ್‌ 
91 |ಸಿಜೆ (ಹಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಗುಬ್ಬಿ 156/0 171/10 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಗುಬ್ಬಿ 
92 | ಅಪರ ಜಿಲ್ಲಾ ಮತ್ತು ಸತ್ರ ಸ್ಪೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
ನ್ಯಾಯಾಲಯ, ಚಿಕ್ಕಮಗಳೂರು 21/1 63/2 ಮತ್ತು ಸತ್ರ ನ್ಯಾಯಾಲಯ, ಚಿಕ್ಕಮಗಳೂರು 
93 |ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಗುಬ್ಬಿ 112/06 66/06 ಸಿಜೆ(ಹಿವಿ) ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಗುಬಿ 
ಬ 
94 | ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಲಿಂಗಸುಗೂರು 461/06 441/06 ಜೆಎಂಎಫ್‌ಸಿ ನ್ಯಾಯಾಲಯ, ಶೋರಾಪುರ 
173/08 174/08 
614/09 710/09 
683/09 642/09 
95 | ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹುಮನಾಬಾದ್‌ 667/10 661/10 ಜೆಎಂಎಫ್‌ಸಿ ನ್ಯಾಯಾಲಯ, ಬಸವಕಲ್ಯಾಣ 
96 | 2ನೇ ತ್ವರಿತ ಗತಿ ನ್ಯಾಯಾಲಯ, ಎಸ್‌.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, 1ನೇ ತ್ವರಿತ ಗತಿ 
ಹುಬ್ಬಳ್ಳಿ 140/11 141/11 ನ್ಯಾಯಾಲಯ, ಧಾರವಾಡ 
97 |1ನೇ ಅಪರ ಸಿಜೆ (ಕಿವಿ) ಮತ್ತು ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, 635/2 104/12 ಸಿಜೆಎಂ ನ್ಯಾಯಾಲಯ, ಚಿತ್ರದುರ್ಗ 
ಚಿತ್ರದುರ್ಗ 
98 | ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನ್ಯಾಯಾಲಯ, ಹೊಳಲ್ಕೆರೆ 267/09 305/09 ಜೆಎಂಎಫ್‌ಸಿ ನ್ಯಾಯಾಲಯ, ಹೊಸದುರ್ಗ 





































































































೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 
ಪ್ರಕರಣದ ಪ್ರತಿ ಪ್ರಕರಣ 
ಕ ಪ್ರತಿ ಪ್ರಕರಣದಲ್ಲಿ ಸರ್ಕಾರದ ಪರವಾಗಿ 
ನ್ನಾಯಾಲಯದ ಹೆಸರು ಸಂಖ್ಯೆ:50/ ಸಂಖ್ಯ್ಠೆ:50/ ಕ 
ಸಂ. ರಿ `` ಹಾಜರಾಗಲು ಮತ್ತು ಪ್ರಕರಣವನ್ನು ನಡೆಸಲು 
CC/Spl.CC CC/Spl.CC 
01 02 03 04 05 
99 | ಅಪರ ಸಿಜೆ (ಕಿವಿ) ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಪುತ್ತೂರು 965/10 1255/10 ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಬೆಳ್ತಂಗಡಿ 
100 | ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಟ.ನರಸೀಪುರ 145/11 146/1 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಕೊಳ್ಳೇಗಾಲ 
394/10 443/10 ಳ 
101 | ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
ನರಗುಂದ 98/1 99/11 ಜೆಎಂಎಫ್‌ಸಿ ನ್ಯಾಯಾಲಯ, ನವಲಗುಂದ 
102 | ಜೆಎಂಎಫ್‌ಸಿ ನ್ಯಾಯಾಲಯ, ರೋಣ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 3ನೇ 
286/1 276/1 ಜೆಎಂಎಫ್‌ಸಿ ನ್ಯಾಯಾಲಯ, ಗದಗ 
103 | ಅಧಿಕ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಹಾವೇರಿ 679/1 416/1 ಸಿಜೆಎಂ ನ್ಯಾಯಾಲಯ, ಹಾವೇರಿ 
738/1 617/11 
104 | ಸಿಜೆಎಂ ನ್ಯಾಯಾಲಯ, ಹಾವೇರಿ ಸಿ.ಸಿ. ಸಿ.ಸಿ. ಕಾನೂನು ಅಧಿಕಾರಿಗಳು (ಕಿರಿಯ), ಆರಕ್ಷಕ 
136/1 145/11 ಅಧೀಕ್ಷಕರ ಕಚೇರಿ, ಹಾವೇರಿ 
105 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ನ್ಯಾಯಾಲಯ, ಚಿಕ್ಕಮಗಳೂರು 326/08 322/08 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಚಿಕ್ಕಮಗಳೂರು 
106 | ಹಿರಿಯ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಪ್ರಧಾನ 
ನ್ಯಾಯಾಲಯ, ಕಡೂರು 89/12 90/2 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಕಡೂರು 
107 | ಸಿಜೆ (ಕಿವಿ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಸಿಜೆ 
ನ್ಯಾಯಾಲಯ, ಹೊಸದುರ್ಗ 479/1 367/1 ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, ಹೊಳಲ್ಕೆರೆ 
108 | 2ನೇ ಅಪರ ಸಿಜೆ (ಹಿವಿ) ಮತ್ತು ಸಿ.ಸಿ. ಸಿ.ಸಿ. ಹಿರಿಯ ಸಹಾಯಕ ಸರ್ಕಾರಿ ಅಭಿಯೋಜಕರು, 
ಜೆಎಂಎಫ್‌ಸಿ ನ್ಯಾಯಾಲಯ, 524/12 318/12 ಸಿಜೆಎಂ ನ್ಯಾಯಾಲಯ, ಚಿತ್ರದುರ್ಗ 
ಚಿತ್ರದುರ್ಗ 
109 | ವಿಶೇಷ ನ್ಯಾಯಾಲಯ, ರಾಯಚೂರು ಸ್ಪೇ.ಸಿ. ಎಸ್‌.ಸಿ. ಸರ್ಕಾರಿ ಅಭಿಯೋಜಕರು, ಪ್ರಧಾನ ಜಿಲ್ಲಾ 
41/10 91/1 ಮತ್ತು ಸತ್ರ ನ್ಯಾಯಾಲಯ, ರಾಯಚೂರು 
110 | ಪ್ರಧಾನ ಸಿಜೆ ಮತ್ತು ಜೆಎಂಎಫ್‌ಸಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, ಅಪರ 
ನ್ಯಾಯಾಲಯ, ಚನ್ನರಾಯಪಟ್ಟಣ 807/11 259/09 ಸಿಜೆ ಮತ್ತು ಜೆಎಂಎಫ್‌ಸಿ ನ್ಯಾಯಾಲಯ, 
ಚನ್ನರಾಯಪಟ್ಟಣ 
11 | 1ನೇ ಜೆಎಂಎಫ್‌ಸಿ ನ್ಯಾಯಾಲಯ, ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 2ನೇ 
ಗುಲ್ಬರ್ಗ 3241/1 3242/1 ಜೆಎಂಎಫ್‌ಸಿ ನ್ಯಾಯಾಲಯ, ಗುಲ್ಬರ್ಗ 
112 | ಜೆಎಂಎಫ್‌ಸಿ ನ್ಯಾಯಾಲಯ, ಜೇವರ್ಗಿ ಸಿ.ಸಿ. ಸಿ.ಸಿ. ಸಹಾಯಕ ಸರ್ಕಾರಿ ಅಭಿಯೋಜಕರು, 
112/1 113/1 ಜೆಎಂಎಫ್‌ಸಿ ನ್ಯಾಯಾಲಯ, ಶಹಾಪುರ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹೆಚ್‌.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
೧೧,1578 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು "ಬಿ”) 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES,(KARNATAKA), BANGALORE- 
CLARIFICATION UNDER SECTION 12 (7)OF THE KARNATAKA TAX ON ENTRY OF GOODS ACT, 1979 


Sub: KTEG Act, 1979 - clarification on applicability of entry tax on “Cotton Ginning Machinery Spares”. 


Ref: Application dated 06-06-2012 of M/s Krishna Traders, Haveri - 581 110 - TIN 29900322818. 





ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೭೩ 





In the application cited above, M/s Krishna Traders, ೧.೧.೧೦೩೦, Opp.Pandit Hospital, Near Bus Stand, Haveri - 581 110 
has sought clarification regarding the applicability of entry tax on “Cotton Ginning Machinery Spares”. 


2. Section 12(7) of the Karnataka Tax on Entry of Goods Act, 1979 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 
maintaining uniformity in the work of assessments and collection of revenue. 


3. Hence, the following clarification is issued. 
CLARIFICATION NO.KTEG/CLR/CR-06/2012-13, DATED 06-08-2012 


It is clarified that parts of Cotton Ginning Machinery are liable for 2% entry tax as per Sl.No.7 of the table to the Notification 
No. FD 11 CET 2002, dated 30-03-2002. 


YOGENDRA TRIPATHI 
PR.1536 Commissioner of Commercial Taxes, (Karnataka), Bangalore 


COMMERCIAL TAXES DEPARTMENT 
PROCEEDINGS OF THE COMMISSIONER OF COMMERCIAL TAXES,(KARNATAKA), BANGALORE - 
CLARIFICATION UNDER SECTION 12 (7)OF THE KARNATAKA TAX ON ENTRY OF GOODS ACT, 1979 


Sub: KTEG Act, 1979 - clarification on liability of entry tax on Rubber Process Oil - reg. 
Ref: Application dated 03-10-2012 of M/s Aishwarya Enterprises, Bangalore - TIN 29950092173. 
In the application cited above, M/s Aishwarya Enterprises, ‘KOVILAKAM’, No.26, 3° cross, Nagenahalli Main Road, 


Bhuvaneswari Nagar, R.T.Nagar ೧.೦. Bangalore - 560 032 has sought clarification regarding liability of entry tax on Rubber 
Process Oil. 


2. Section 12(7) of the Karnataka Tax on Entry of Goods Act, 1979 empowers the Commissioner of Commercial Taxes to 
clarify the rate of tax payable under the Act, if he considers it necessary or expedient so to do, for the purpose of maintaining 
uniformity in the work of assessments and collection of revenue. It is examined and found that the clarification requested by the 
petitioner is within the scope of the aforesaid provision and it is necessary that the clarification be issued for the purpose of 
maintaining uniformity in the work of assessments and collection of revenue. 


3. Hence, the following clarification is issued. 
CLARIFICATION NO.KTEG/CLR/CR-13/2012-13, DATED 05-12-2012 


It is clarified that the ‘Rubber Process Oil’ which is used as a lubricating agent in the manufacture of rubber products is liable 
to entry tax at 5% in terms of the Notification No.FD 11 CET 2002 (1), dated 30-03-2002. 


YOGENDRA TRIPATHI 
PR.1597 Commissioner of Commercial Taxes, (Karnataka), Bangalore 


OFFICE OF THE CHIEF X™ ADDL. CHIEF METROPOLITAN MAGISTRATE MAYO HALL UNIT 
BANGALORE CITY 


[1೦.238/12, BANGALORE CITY, DATED: 02/11/12 
DRAFT NOTIFICATION 


It is hereby notified to the General Public that the following unclaimed vehicles are in the custody of BYAPPANAHALLI 
POLICE STATION, BANGALORE CITY. Which are seized under the various Crime cases/C-Misc and NCR cases. 


Unclaimed Vehicle List of Byappanahalli Police Station, Bangalore City 

















PS CR.NO AND SECTION PEE 
ರ OF LAW IN WHICH PF NUMBER SEONG SOEUR ಕ| ENGINE NO CHASSIS NO 
No VEHICLES IS SEIZED AND SEAR 
REGISTRATION NO 
HERO HONDA 
1 358/2010 U/S 379 IPC 002/2011 ed SPLENDER BLUE 06C1SM73201 06C16C72691 
} KA-02-EC-9262 
COLOUR 
HERO HONDA 
TWO WHEELER 
2. 358/2010 U/S 379 IPC 002/2011 SPLENDER BLUE 0761SMP1073 07816015321 
KA-51-Q-5237 
COLOUR 
TWO WHEELER HERO HONDA 
3. 358/2010 U/S 379 IPC 003-2011 02818107709 02870011644 
AP-04-F-0609 SPLENDER 

















































































































೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 
TYPE OF 
PS CR.NO AND SECTION 
SL VEHICLEIMODEL COLOUR AND 
OF LAW IN WHICH PF NUMBER ENGINE NO CHASSIS NO 
NO AND MAKE/YEAR 
VEHICLES IS SEIZED 
REGISTRATION NO 
TWO WHEELER 
4. | 358/2010 U/S 379 IPC 004-2011 KINETIC HONDA | 797403NIEPG K 
KL-11-6-1846 
KINETIC NOVA 
5. | NC 85/2011 11/2011 Mp MERUN COLOUR | E-VB-04-1955 NOF-VC045109 
2005 MODEL 
N TWO WHEELER HERO HONDA 
6. | 202/2011 UIS 379 IPC 63/2011 2೪೫0೬. ಇ! 0112120535 01421020932 
7. | 202/2011 UIS 379 IPC 63/2011 We BAJAJ DISCOVER | JBMBSJ827776 | MDZD8PAZZSWI88119 
8. | 202/2011 UIS 379 IPC 63/2011 ನತ KAWASAKI KB-100 | 8005016321 80F90813442 
KA-04-L-5264 
ಡಿ TWO WHEELER TVS HEAVY DUTY MD-621- 
Fe ಸದಸ (ಸು ಭಂ ಸೈ TN-02-W-8780 0857 coLour | TAPERED BBDIX6LD37438 
TWO WHEELER 
10. | 210/2011 UIS 380 IPC 64/2011 1100) 8/2/050೫ ಭ್ಪ್ಪ1413 MDZDHDHZZI6G63329 
ORIGINAL 
No TN-39- 26 
268/2011 UIS 41(D) thw p TWO WHEELER BAJAJ PULSAR 
ep |S ೬.) BLACK 0010 ಇ | 016770064403 | 110201072775027398 
1. | 268/2011 UIS 410) rw FOUR WHEELER HONDA CIVIC CAR 
“| 102Cr.P.C. and 379 IPC NO KA-04-MD-9541 BLACK COLOUR 
| p TWO WHEELER 
13. | C-Miss No 537/2012 55/2012 2 20 KINETIC HONDA | 056627NIC-SC P80860308 
ಕ ಡೆ Two Wheeler 
14. | C-Miss No 538/2012 56/2012 RSS HERO PUCH EB650242 MD398JIBRWC6521432 
ತ 4 Two Wheeler 
15, | C-Miss No 549/2012 60/2012 MAN HONDA ACTIVA | JFO8E0420203 ME4JFO850409022 
ಕ ಕ Two Wheeler 
16. | C-Miss No 551/2012 61/2012 lop TVS CHAMP L84M874447 L805F89 
ಕ ತ Two Wheeler HERO HONDA 
17. | C-Miss no 558/2012 66/2012 ೫ ೫% ಮಸ 07015123580 07016029131 
ಕೆ ಸ Two Wheeler 
18. | C-Miss No 559/2012 67/2012 (| BAJAJ CALLIBER | DDMBGB17102 DDFBGB66866 
P ಸ Two Wheeler 
19. | C-Miss No 562/2012 69/2012 Mpa YAMAHA 5575060256 03H15T5060256 
20. | C-Miss No 563/2012 70/2012 [ed HERO HONDA CBZ | 00%401/01934 0024000521 
bE No KA-05-EC-964 
21. | C-Miss No 564/2012 71/2012 ಟೋ FIERO 0B1F91984555 MD621BD1592F08353 
No KA-02-E7-4765 
ಸ ೆ Two Wheeler 
22. | C-Miss No 565/2012 7212012 ೫. ೫ | TVS XL SUPER | 00791984555 MD621BD159F08353 
23. | C-Miss No 572/2012 73/2012 Tp (1640 YAMAHA 02KUTL540787 UTL-540787 
೧4145 No KA-31-J-7337 ; 
f Two Wheeler HERO HONDA 
24. | C-Miss No 573/2012 74/2012 Musa 1... AA10B8GH41969 | MBNHALOEL8GH48675 
ತ ಲ Two Wheeler 
25. | C-Miss No 583/2012 75/2012 pbs YAMAHA 10025520 1112502 
ಕ py Two Wheeler 
26. | C-Miss No 591/2012 79/2012 4 HERO HONDA | 02618514612 02620717458 
27. | C-Miss No 592/2012 80/2012 TW ee. KINETIC HONDA | 78454N1EPE 16790669 
No KA-05-V-7824 
ೆ Two Wheeler 
28. | C-Miss No 593/2012 81/2012 BAJAJ CHETAK | 00880040554 06086072866 




















No AP-16-R-6483 





























ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೨೪, ೨೦೧೩ ೨೭೫ 
TYPE OF 
PS CR.NO AND SECTION 

SL VEHICLEIMODEL COLOUR AND 

OF LAW IN WHICH PF NUMBER ENGINE NO CHASSIS NO 
No AND MAKEIEAR 

VEHICLES IS SEIZED 
REGISTRATION NO 

| Two Wheeler Reg No 
29. | C-Miss No 594/2012 82/2012 i PULSAR 010-81005048 | MD2DHDHZZCC68445 
30. | C-Misc No 619/2012 84/2012 TWEE BAJAJ PULSUR | DHGBKF90473 DHVBKF90781 

No KA-05-EQ-159 





























Any person having right to claim the above vehicles shall approach the BYAPPANAHALLI POLICE STATION, BANGALORE 
CITY with necessary document within ONE month from today, failing which the above vehicles will be confiscated to Government. 


Any claims received after the due date will not be entertained. 
Xth A.C.M.M. 


PR.1455 Mayo Hall Unit, Bangalore City 


ಕಾರ್ಮಿಕ ಸಚಿವಾಲಯ 
ಸಂಖ್ಯೆ: ಕಾಇ 253 ಎಲ್‌ಇಟಿ 2012[1] ಬೆಂಗಳೂರು, ದಿನಾಂಕ: 21-12-2012. 

ಅಧಿಸೂಚನೆ 
ಕಾರ್ಮಿಕ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಈ ಕೆಳಕಂಡ ಅಧಿಕಾರಿಗಳಿಗೆ/ಹಿರಿಯ ಕಾರ್ಮಿಕ ನಿರೀಕ್ಷಕರು ಮತ್ತು ಕಾರ್ಮಿಕ 
ನಿರೀಕ್ಷಕರುಗಳಿಗೆ ಕರ್ನಾಟಕ ಅಂಗಡಿ ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ, 1961ರ ಸಂಬಂಧಪಟ್ಟ ಕಲಂಗಳಡಿಯಲ್ಲಿ ಈ ಹಿಂದೆ ಹೊರಡಿಸಲಾದ ಎಲ್ಲಾ 
ಅದಿಸೂಚನೆಗಳನ್ನು ರದ್ದುಪಡಿಸಿ [ಅಧಿಸೂಚನೆ ಸಂ: ಕಾಇ 316 ಎಲ್‌ಇಟಿ 2010[2], ದಿನಾಂಕ: 30-11-2010 ನ್ನು ಹೊರತುಪಡಿಸಿ] ಸೂಕ್ತ 
ಪ್ರಾಧಿಕಾರಿಗಳನ್ನಾಗಿ ನೇಮಕ ಮಾಡಿ, ಸರ್ಕಾರದ ಅಧಿಸೂಚನೆ ಸಂ: ಕಾಇ 139 ಎಲ್‌ಇಟಿ 20111], ಬೆಂಗಳೂರು, ದಿನಾಂಕ: 9-6-2011 ರಲ್ಲಿ 
ಹೊರಡಿಸಲಾಗಿತ್ತು ದಿನಾಂಕ: 9-6-2011ರ ಅಧಿಸೂಚನೆಯಲ್ಲಿ ಕಾರ್ಯ ವ್ಯಾಪ್ತಿಯಲ್ಲಿ ಕೆಲವೊಂದು ಲೋಪದೋಷಗಳು/ತಪ್ಪುಗಳು ಕಂಡು 
ಬಂದಿದ್ದರಿಂದ ಈ ಕೆಳಕಂಡ ಕೋಷ್ಠಕದಲ್ಲಿ ನಮೂದಿಸಿರುವ ಹುದ್ದೆಗಳಿಗೆ ಮಾತ್ರ ಅನ್ವಯಿಸುವಂತೆ ಹಾಲಿ ಇರುವ ಕಾರ್ಯವ್ಯಾಪ್ತಿಯನ್ನು ಬದಲಾವಣೆ 
ಮಾಡಿ ಕಾರ್ಯವ್ಯಾಪ್ತಿಗೆ ತಿದ್ದುಪಡಿ ತಂದು ಅಧಿಸೂಚನೆ ಹೊರಡಿಸಲಾಗಿದೆ. ಉಳಿದಂತೆ ಹಿಂದಿನ ಅಧಿಸೂಚನೆ ಸಂ: ಕಾಇ 139 ಎಲ್‌ಇಟ 201111, 

ಬೆಂಗಳೂರು, ದಿನಾಂಕ: 9-6-2011 ರಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 



































ಹಿಂದಿನ 
ಅಧಿಸೂಚನೆ ಅಧಿಕಾರಿಗಳ ವಿವರ, ಪದನಾಮ 
ಹಾಲಿ ಇರುವ ಕಾರ್ಯವ್ಲಾಪಿ ತಿದ್ದುಪಡಿ ನಂತದ ಕಾರ್ಯವ್ಹಾಪಿ 
ಯಲ್ಲಿನ ಕ್ರಮ | ಹಾಗೂ ಅವರ ಕೇಂದ್ರ ಸ್ಥಾನಗಳು ಈತ ಈ ಕ್‌ 
ಸಂಖ್ಯೆ 
89 ಹಿರಿಯ ಕಾರ್ಮಿಕ ನಿರೀಕ್ಷಕರು, ಬೃಹತ್‌ ಬೆಂಗಳೂರು ಮಹಾನಗರ ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆ 
27ನೇ ವೃತ್ತ, ಬೆಂಗಳೂರು. ಪಾಲಿಕೆ ವಾರ್ಡ್‌ ಸಂಖ್ಯೆ: 14, 40 | ವಾರ್ಡ್‌ ಸಂಖ್ಯೆ: 14, 40 ಹಾಗೂ 
ಹಾಗೂ ಯಶವಂತಪುರ ಹೋಬಳಿಯ | ಯಶವಂತಪುರ ಹೋಬಳಿಯ ತಿರುಮಲಾಪುರ 
ತಿರುಮಲಾಪುರ ಗ್ರಾಮ ಗ್ರಾಮ ಮತ್ತು ಬೆಂಗಳೂರು ಉತ್ತರ ತಾಲ್ಲೂಕಿನ 
ಬಿಬಿಎಂಪಿ ವ್ಯಾಪ್ತಿ ಹೊರತುಪಡಿಸಿದ ದಾಸನಪುರ 
ಹೋಬಳಿ. 
150 ಕಾರ್ಮಿಕ ನಿರೀಕ್ಷಕರು, ನೆಲಮಂಗಲ ತಾಲ್ಲೂಕು ಹಾಗೂ | ನೆಲಮಂಗಲ ತಾಲ್ಲೂಕು 
ನೆಲಮಂಗಲ ವೃತ್ತ, ನೆಲಮಂಗಲ | ಬೆಂಗಳೂರು ಉತ್ತರ ತಾಲ್ಲೂಕಿನ 
ದಾನಸಮರ ಹೋಬಳಿ ಪ್ರದೇಶಗಳು. 
155 ಕಾರ್ಮಿಕನಿರೀಕ್ಷಕರು, ಮುಳಬಾಗಿಲು| ಮುಳಬಾಗಿಲು ತಾಲ್ಲೂಕು ಮುಳಬಾಗಿಲು ಹಾಗೂ ಶ್ರೀನಿವಾಸಪುರ 
ವೃತ್ತ, ಮುಳಬಾಗಿಲು. ತಾಲ್ಲೂಕುಗಳು 
269 ಕಾರ್ಮಿಕ ನಿರೀಕ್ಷಕರು, ಚಿ೦ತಾಮಣಿ ಚಿಂತಾಮಣಿ ಮತ್ತು ಶ್ರೀನಿವಾಸಪುರ | ಚಿಂತಾಮಣಿ ತಾಲ್ಲೂಕು 
ವೃತ್ತ, ಚಿ೦ತಾಮಣಿ. ತಾಲ್ಲೂಕುಗಳು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಮತ್ತು ಅವರ ಹೆಸರಿನಲ್ಲಿ, 
೧೧50 ಯು. ಎನ್‌. ನಾಗೇಂದ್ರ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ 


ತಹಶೀಲ್ದಾರ್‌ರವರ ಕಾರ್ಯಾಲಯ 
ಬೆಂಗಳೂರು ಉತ್ತರ ತಾಲ್ಲೂಕು, ಕಂದಾಯ ಭವನ, ನೆಲಮಹಡಿ, ಕೆ.ಜಿ.ರಸ್ತೆ, ಬೆ೦ಗಳೂರು-560009 
ನಂ.ಎಲ್‌ಎನ್‌ಡಿ/ಸಿಆರ್‌/265/06-07 ದಿನಾಂಕ:08-11-2012 


: ನಮೂನೆ-27 : 


94ನೇ ನಿಯಮದ 68(1)ನೇ ಪ್ರಕರಣದ ಮೇರೆಗಿನ ಘೋಷಣೆ ಸರ್ಕಾರದ ಸ್ಪತ್ತಾಗಿರುವ ಹಾಗೂ ಕೆಳಗಿನ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ 
ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ರಾಜ್ಯ ಸರ್ಕಾರಕ್ಕೆ ಕಂಡುಬಂದಿರುವುದರಿಂದ, 


೨೭೬ ಕರ್ನಾಟಕ ರಾಜ್ಯಪ ಪತ್ರ, ಗುರುವಾರ ಜನವರಿ ೨೪, ೨೦೧೩ ಭಾಗ ೩ 





1 ಈಗ ಕರ್ನಾಟಕ ಭೂ ಕಂದಾಯ ಅಧಿನಿಯಮ 1964ರ 68ನೇ ಪ್ರಕರಣದ (1ನೇ ಉಪ ಪ್ರಕರಣದಿಂದ ಪ್ರಸಿದ್ದವಾದ ಅಧಿಕಾರಗಳನ್ನು 
ಚಲಾಯಿಸಿ ಕರ್ನಾಟಕ ಸರ್ಕಾರವು ಸಾರ್ವಜನಿಕ ರಸ್ತೆಯ ಸದರಿ ಭಾಗದಲ್ಲಿ ಅಥವಾ ಅದರ ಮೇಲೆ ಸಾರ್ವಜನಿಕರ ಹಾಗೂ ಎಲ್ಲಾ ವ್ಯಕ್ತಿಗಳ 
ಹಕ್ಕುಗಳು ಕೊನೆಗೊಳ್ಳತಕ್ಕದೆಂದು ಉದ್ದೇಶಿಸಿ ಈ ಮೂಲಕ ಘೋಷಿಸುತ್ತದೆ. 

ತ ಸಾರ್ಪಜನಿಕ ಹೆದ್ದಾರಿಯ ಹಕ್ಕಿನ ಜೊತೆಗೆ ಸದರಿ ಭಾಗದಲ್ಲಿ ಅಥವಾ ಈದರ ಮೇಲೆ ಹಿತಾಸಕ್ತಿಯುಳ್ಳ ಅಥವಾ ಹಕ್ಕುಳ್ಳ ಅಥವಾ ಈ ಉದ್ದೇಶದಿಂದ 
ಪ್ರತಿಕೂಲ ಪರಿಣಾಮಕ್ಕೊಳಗಾಗುವ ಸಂಭವವಿರುವ ಇತರ ಯಾವುದೇ ಹಿತಾಸಕ್ತಿಯನ್ನು “ಹೊಂದಿರುವ ಯಾವನೇ ಸಾರ್ವಜನಿಕರು” ಅಥವಾ 
ಯಾವನೇ ವ್ಯಕ್ತಿಯು ಈ ಅಧಿಸೂಚನೆಯನ್ನು ಹೊರಡಿಸಿದ 90 ದಿನದೊಳಗಾಗಿ ಸದರಿ ಉದ್ದೇಶದ ಬಗ್ಗೆ ತನ್ನ ಅನ್ವೇಷಣೆಗಳನ್ನು ಅಂಥ 
ಹಿತಾಸಕ್ತಿಯ ಅಥವಾ ಹಕ್ಕಿನ ಸ್ವರೂಪವನ್ನು 'ಮತ್ತು ಪ್ರತಿಕೂಲ ಪರಿಣಾಮವು ಸಂಭವಿಸಿರಬಹುದಾದ ರೀತಿಯನ್ನು” ಮತ್ತು ಅಂಥಾ 'ಓತಾಸಕ್ತಿ 
ಅಥವಾ" ಹಕ್ಕಿನ ಬಗ್ಗೆ ಸಷ್ಟ "ಪರಿಹಾರಕ್ಕಾಗಿ ಕ್ಷೇಮು ಮಾಡಲಾದ ಮೊಬಲಗು ಮತ್ತು ವಿವರಗಳನ್ನು ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು 
ರವರಿಗೆ ಬರಹದಲ್ಲಿ ತಿಳಿಸತಕ್ಕದ್ದು. ಮತ್ತು ಸದರಿ ಆಕ್ಷೇಪಣೆಗಳನ್ನು ಮತ್ತು ಕ್ಲೇಮುಗಳನ್ನು “ಸದರಿ ಪಕರಣದಲ್ಲಿ ಉಪಸಂಬರಿಧಿಸಿರುವಂತೆ 
ತಹಶೀಲ್ದಾರ್‌, ಬೆಂಗಳೂರು ಉತ್ತರ ತಾಲ್ಲೂಕು ರವರು ಪರಿಶೀಲಿಸತಕ್ಕದ್ದು 

ಕ ಅನುಸೂಚಿ 2 
ಬೆಂಗಳೂರು ಜಿಲ್ಲೆ, ಬೆಂಗಳೂರು ಉತ್ತರ ತಾಲ್ಲೂಕು, ಕಸಬಾ ಹೋಬಳಿ, ಗೆದ್ದಲಹಳ್ಳಿ ಗ್ರಾಮದ ಸ.ನಂ.40 ಮತ್ತು 45ರ ಮಧ್ಯೆ ಇರುವ ಓಣಿ 
ಜಾಗದ ಸರ್ಕಾರಿ ಜಮೀನಿನ ಚಕ್ಕುಬಂದಿ ಹಾಗೂ ವಿಸ್ತೀರ್ಣ 
































ಪೂರ್ವ |: ರಸ್ತೆ 
ಪಶ್ಚಿಮ ; ಉಳಿಕೆ 
ಉತ್ತರ ; ಸ.ನಂ.40 ವಿಸ್ತೀರ್ಣ 0-18ಗುಂಟೆ 
ದಕ್ಷಿಣ ಸ.ನಂ.45 
ತಹಶೀಲ್ದಾರ್‌, 
PR. 67 ಬೆಂಗಳೂರು ಉತ್ತರ ತಾಲ್ಲೂಕು, ಬೆಂಗಳೂರು 


IN THE COURT OF 4" MMTC COURT, BANGALORE CITY. 


It is hereby notified to the public that the Central Police Station Bangalore city have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the properties & vehicles may 
put their claim one month from the date of this publication. 


Bangalore city 4" MMTC 
Dated Bangalore city 
List of unclaimed vehicles are lying in Central Police Station, Bangaloare city which have been seized under cases. 
































ಸ P.F NO VEHICLE & REG NO ENGIN NO CHASSIS NO & 
01 59/2012 AUTO RIKSHA 
NO KA-02-A-4027 24M96K40979 24F96K40266 
02 60/2012 LUGGAGE AUTO 
NO KA-12-8575 ೧600235005 8120356277 
4™ MMTC 
PR-42 Bangalore city 


IN THE COURT OF 4" MMTC COURT, BANGALORE CITY. 


It is hereby notified to the public that the Central Police Station Bangalore city have seized the following vehicles as 
unclaimed and such vehicles are lying in the Police Station as unclaimed so far. Hence the owners of the properties & vehicles may 
put their claim one month from the date of this publication. 















































Bangalore city 4'" MMTC 
Dated :21-12-12 Bangalore city 
List of unclaimed vehicles are lying in Central Police Station, Bangaloare city which have been seized under cases. 
SL CR. NO. & 
NO PFNO VEHICLE & REG NO ENGIN NO CHASSIS NO & 
1 Cr. No-162/2012 U/s SUZUKI SAMRAY 
98 KP Act KA-03, Y-693 7807M115842 7807F068645 
2 PF NO-55/2012 TVS STAR CITY 
KA-19, V-6919 AF5G61530547 MD625KF5061G85 
3 TVS XL KA-05, 
EX-6177 MD621AD1852A24445 
4 TVS VICTAR KA-05 
EX-8233 N3304MS03316 N3304F500969 
Bangalore city 4™ MMTC 
Dated :21-12-12 Bangalore city 


PR - 1593 


